ದಾಖಲಾತಿ ಸಂ.ಡಿ.ಎಲ್‌-(ಎನ್‌)04/007/2003-09 


ಬಾರತ 4 ರಾಜ್ಯ ಪತ್ರ 
ಅಸಾಧಾರಣ 
ಭಾಗ 2 ಖಂಡ! 
ಪ್ರಾಧಿಕಾರದಿಂದ ಪ್ರಕಟೆಸಲ್ಬಟ್ಟಿದ್ದು 


ಬೇರೆಯೇ ಸಂಪುಟಿದಂತೆ ಕಡತವಾಗಿಡಲು, ಆದೇಶದ ಈ ಭಾಗಕ್ಕೆ ಪ್ರತ್ಯೇಕ ಪುಟಿ ಸಂಖ್ಯೆ ನೀಡಲಾಗಿದೆ. 


ಕಾನೂನು ಮತ್ತು ನ್ಯಾಯ ಮಂತ್ರಾಲಯ 
(ಶಾಸಕಾಸಿಗ ವಿಭಾಗ) 
ಹೊಸ ದೆಹಲಿ, 27ನೆಯ ಆಗಸ್ಟ್‌, 2009/ ಭದ್ರ 5,1931 (ಶಕ) 

ಈ ಕಳಗಿನ ಸಂಸತ್ತಿನ ಕಾಯಿದೆಯು 2009ರ ಆಗಸ್ಟ್‌ ತಿಂಗಳ 7ನೆಯ ದಿನ 
ರಾಷ್ಟ್ರಪತಿಗಳ ಸಮ್ಮತಿ ಪಡೆಯಿತು. ಮತ್ತು ಈ ಮೂಲಕ ಸಾರ್ವಜನಿಕರ ಮಾಹಿತಿಗಾಗಿ 
ಪ್ರಕಟೆಸಲ್ಪಡುತ್ತಿದೆ:- 

ಉಚಿತ ಮತ್ತು ಕಡ್ಡಾಯ ಶಿಕಣಕ್ಕಾಗಿ ಮಕ್ಕಳ ಹಕ್ಕು ಕಾಯಿದೆ 2009 
2009 ರ ಸಂ.35 


[26 ಆಗಸ್ಟ್‌ 2009] 


6 ರಿಂದ 14ರ ವರೆಗಿನ ವಯಸ್ಸಿನ ಎಲ್ಲ ಮಕ್ಕಳಿಗೂ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ 
ಒದಗಿಸಲು ಇರುವ ಕಾಯಿದೆ 


ಬಾರತ ಗಣರಾಜ್ಯದ ಅರುವತನೆಯ ವರ್ಷದಲ್ಲಿ ಸಂಸತ್ತಿನಿಂದ ಕೆಳ ಕಂಡಂತೆ 
ನಿಯಮಿಸಲಾಗಿದೆ:- 


ಅಧ್ಯಾಯ 1. 
ಪ್ರಾರಂಭಿಕ 
(ಕರು ಶೀರ್ಷಿಕೆ, ವ್ಯಾಪ್ತಿ ಮತ್ತು ಪ್ರಾರಂಭ.) ಸೂ: (ಬಲಗಡೆಯ ಮಾರ್ಜಿನ್ನಿನಲ್ಲಿದೆ) 


1.(1)ಈ ಕಾಯಿದೆಯನ್ನು ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಹಕ್ಕಿನ ಕಾಯಿದೆ, 2009 
ಎಂದು ಕರೆಯಬಹುದು. 


(2 ಇದು ಜಮ್ಮು ಮತ್ತು ಕಾಶ್ಲೀರವನ್ನು ಹೊರತುಪಡಿಸಿ ಸಂಪೂರ್ಣ ಬಾರತಕ್ಕೆ 
ವಿಸ್ತರಿಸುತ್ತದೆ. 


(3) ಕೇಂದ್ರ ಸರ್ಕಾರವು ಅಧಿಕೃತ ರಾಜ್ಯಪತ್ರದಲ್ಲಿ ಅಧಿಸೂಚನೆಯನ್ನು ನಿಯಮಿಸಿದ 
ದಿನದಿಂದ ಇದು ಜಾರಿಗೆ ಬರುತದೆ. 


ವ್ಯಾಖ್ಯಾನಗಳು:- (ಎಡಗಡೆ ಮಾರ್ಜಿನ್‌ನಲ್ಲಿ) 

2. ಈ ಶಾಸನದಲ್ಲಿ, ಸಂದರ್ಭ ಬೇರೊಂ೦ದನ್ನು ಬಯಸದೇ ಇದರೆ:- 

(ಎ) "ಸಮುಚಿತ ಸರ್ಕಾರ” ಎ೦ದರೆ - 

() ಕೇಂದ್ರ ಸರ್ಕಾರ, ಅಥವಾ ವಿಧಾನ ಮಂಡಲ ರಹಿತ ಕೇಂದ್ರಾಡಳಿತ ಪ್ರದೇಶದ 
ಆಡಳಿತಾಧಿಕಾರಿ ಸ್ಥಾಪಿಸಿದ ಅಥವಾ ಒಡೆತನದ, ಅಥವಾ ನಿಯಂತ್ರಣದಲ್ಲಿರುವ ಶಾಲೆಗಳಿಗೆ 
ಸಂಬಂಧಿಸಿದಂತೆ 

(i) ಕಲಂ (॥) ರಲ್ಲಿ ಉಲ್ಲೇಖಿಸಿದ ಶಾಲೆಗಳನ್ನು ಹೊರತು ಪಡಿಸಿ, ರಾಜ್ಯದ ಗಡಿಯೊಳಗೆ 
ಸ್ಥಾಪಿತವಾದ ಶಾಲೆಗಳಿಗೆ ಸಂಬಂಧಿಸಿದಂತೆ, 

(ಎ) ಒಂದು ರಾಜ್ಯ, ರಾಜ್ಯ ಸರ್ಕಾರ 


(ಬಿ) ವಿಧಾನ ಮಂಡಲ ಹೊಂದಿರುವ ಕೇಂದ್ರಾಡಳಿತ ರಾಜ್ಯಗಳಲ್ಲಿ ಸ್ಥಾಪಿತವಾದ ಶಾಲೆಗಳಿಗೆ 
ಸಂಬಂಧಿಸಿದಂತೆ ಆ ರಾಜ್ಯದ ಸರ್ಕಾರ. 


(ಬಿ “ಬಂಡವಾಳ ಶುಲ್ಕ" (ಹ್ಯಾಪಿಟೇಷನ್‌ ಫಿಳ)ಿ ಎಂದರೆ ಶಾಲೆಯಿಂದ ಪ್ರಕಟಿತವಾದ 
ಶುಲ್ಕಕ್ಕಿಂತ ಬೇರೆಯಾದ ಯಾವುದೇ ರೀತಿಯ ಚಂದಾ ಹಣ, ದೇಣಿಗೆ ಅಥವಾ ಪಾವತಿ. 


(ಸಿ) “ಮಗು” ಎ೦ದರೆ 6ರಿಂದ 14ನೆಯ ವಯಸ್ಸಿನ ವರೆಗಿನ ಗಂಡು ಅಥವಾ ಹೆಣ್ಣುಮಗು. 


(ಡಿ) “ಅನನುಕೂಲವುಳ್ಳ ಗುಂಪಿಗೆ ಸೇರಿದ ಮಕ್ಕಳು" ಎಂದರೆ ಅನುಸೂಚಿತ ಜಾತಿ, 
ಅನುಸೂಚಿತ ಬುಡಕಟ್ಟುಗಳು, ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗ 
ಅಥವಾ ಸಾಮಾಜಿಕ, ಸಾಂಸ್ಕೃತಿಕ, ಆರ್ಥಿಕ, ಭೌಗೋಳಿಕ, ಭಾಷಿಕ, ಲಿಂಗಸಂಬಂಧೀ ಅಥವಾ 
ಯಾವುದೇ ಅನ ಕಾರಣಗಳಿಂದ ಹಿಂದುಳಿದವರು ಎಂದು ಸಮುಚಿತ ಸರ್ಕಾರ 
ಅಧಿಸೂಚನೆಯ ಮೂಲಕ ಗೊತ್ತುಪಡಿಸಿರುವವರು. 


(ಇ) "ದುರ್ಬಲ ಗುಂಪಿಗೆ ಸೇರಿದ ಮಗು" ಎಂದರೆ, ಸಮುಚಿತ ಸರ್ಕಾರ ಅಧಿಸೂಚನೆಯ 
ಮೂಲಕ ವಿಗದಿ ಗೊಳಿಸಿದ ವಾರ್ಷಿಕ ಆದಾಯದ ಕನಿಷ್ಠ ಮಿತಿಗಿಂತ ಕಡಿಮೆ ವಾರ್ಮ್ಜಿಕ 
ಆದಾಯ ಇರುವ ಪಾಲಕ ಅಥವಾ ಪೋಷಕರಿಗೆ ಸೇರಿದ ಮಗು, 


(ಎಫ್‌) "ಪ್ರಾಥಮಿಕ ಶಿಕಣ” ಎಂದರೆ ಒಂದನೆಯ ತರಗತಿಯಿಂದ ಎಂಟನೆಯ ತರಗತಿಯ 
ವರೆಗಿನ ಶಿಕ್ಷಣ. 


(ಜಿ) “ಮಗುವಿಗೆ ಸಂಬಂಧಿಸಿದಂತೆ ಪೋಷಕ" ಎಂದರೆ ಸ್ವಾಭಾವಿಕವಾದ ಪೋಷಕ ಅಥವಾ 
ನ್ಯಾಯಾಲಯ ಅಥವಾ ಕಾನೂನಿವಿಂದ ಘೋಷಿಸಲ್ಪ್ಬಟ್ಟಿ ಪೋಷಕರನ್ನೂ ಒಳಗೊಂಡಂತೆ, 
ಆ ಮಗುವಿನ ರಕ್ಷಣೆ ಮತ್ತು ಪಾಲನೆಯನ್ನು ಹೊಂದಿದವನು. 


(ಎಚ್‌) “ಸ್ಥಳೀಯ ಪ್ರಾಧಿಕಾರ" ಎಂದರೆ ಮಹಾನಗರ ಪಾಲಿಕೆ, ಅಥವಾ ನಗರಪಾಲಿಕೆ, 
ಅಥವಾ ಜಿಲ್ಲಾ ಪರಿಷತ್ತು, ಅಥವಾ ನಗರ ಪಂಚಾಯತ್‌ ಅಧವಾ ಪಂಚಾಯತ್‌, ಮುಂತಾದ 
ಯಾವುದೇ ಹೆಸರುಗಳಿಂದ ಕರೆಯಲಾಗುವ, ಮತ್ತು ಶಾಲಾ ಆಡಳಿತದ ಮೇಲೆ ನಿಯಂತ್ರಣ 
ಹೊಂದಿರುವ, ಅಥವಾ ಆ ಸಮಯದಲ್ಲಿ ಜಾರಿಯಲ್ಲಿರುವ ಯಾವುದೇ ಕಾನೂನಿನ 
ಅಡಿಯಲ್ಲಿ ಸ್ಥಳೀಯ ಪ್ರಾಧಿಕಾರದಂತೆ ಕಾರ್ಯ ನಿರ್ವಹಿಸಲು ನಗರ, ಪಟ್ಟಿಣ, ಅಥವಾ 
ಹಳ್ಳಿಗಳಲ್ಲಿ ಅಧಿಕಾರ ಪಡೆದ ಇನ್ನಿತರ ಪ್ರಾಧಿಕಾರ. 


(ಐ) “ರಾಷ್ಟೀಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ” ಎಂದರೆ 2005ರ ಮಕ್ಕಳ ಹಕ್ಕುಗಳ 
ರಕ್ಷಣಾ ಆಯೋಗದ ಕಾಯಿದೆ, ಪರಿಜ್ನೇದ 3ರ ಅಡಿಯಲ್ಲಿ ರಚಿತವಾದ, ರಾಷ್ಟೀಯ ಮಕ್ಕಳ 
ಹಕ್ಕುಗಳ ರಕ್ಷಣಾ ಆಯೋಗ. 2006 ರ 4 ಸೂ:( ಬಲ ಮಾರ್ಜಿನ್ನಲ್ಲಿದೆ) 

(ಜೆ) "ಅಧಿಸೂಚನೆ" ಎ೦ದರೆ ಅಧಿಕೃತ ರಾಜ್ಯಪತ್ರದಲ್ಲಿ ಪ್ರಕಟೆಸಲ್ಪಟ್ಟಿ ಅಧಿಸೂಚನೆ. 


(ಈ) “ಹೆತ್ತವರು” ಎಂದರೆ ಮಗುವಿನ ಸ್ವಾಭಾವಿಕ ತ೦ದೆ ಅಥವಾ ಮಲ ತಂದೆ ಅಥವಾ ದತ್ತು 
ಸ್ವೀಕರಿಸಿದ ತಂದೆ ಅಥವಾ ತಾಯಿ 


(ಎಲ್‌) "ನಿಗದಿತ" ಎಂದರೆ ಈ ಕಾಯಿದೆಯ ಅಡಿಯಲ್ಲಿ ನಿಗದಿ ಪಡಿಸಿದ ಕಟ್ಟಿಳೆಗಳು. 
(ಎಮ್‌) "ಅನುಸೂಚಿ" ಎಂದರೆ ಈ ಕಾಯಿದೆಗೆ ಅನುಬಂಧಿಸಿದ ಅನುಸೂಚಿ. 


(ಎನ್‌) "ಶಾಲೆ" ಎಂದರೆ, ಕೆಳಗಿನವುಗಳನ್ನು ಒಳಗೊಂಡಂತೆ, ಪ್ರಾಥಮಿಕ ಶಿಕ್ಷಣ 
ನೀಡುತ್ತಿರುವ ಯಾವುದೇ ಮಾನ್ಯತೆ ಪಡೆದಿರುವ ಶಾಲೆ 


() ಸಮುಚಿತ ಸರ್ಕಾರದಿಂದ ಅಥವಾ ಸ್ಥಳೀಯ ಪ್ರಾಧಿಕಾರದಿಂದ ಸ್ಥಾಪನೆಗೊಂಡ, ಅದರ 
ಒಡೆತನದಲ್ಲಿರುವ, ಅಥವಾ ಅದರಿಂದ ನಿಯಂತಿಸಲ್ಪಡುವ ಶಾಲೆ; 


(i) ಸಮುಚಿತ ಸರ್ಕಾರ ಅಥವಾ ಸ್ನ್ಥಳೀಯ ಪ್ರಾಧಿಕಾರದಿಂದ ತನ್ನ ಖರ್ಚು ವೆಚ್ಚಗಳಿಗೆ 
ಯಾವುದೇ ರೀತಿಯ ಪೂರ್ಣ ಅಥವಾ ಬಾಗಶಃ: ಸಹಾಯ ಅಥವಾ ಧನ ಸಹಾಯ 
ಪಡೆಯುತ್ತಿರುವ ಅನುದಾನಿತ ಶಾಲೆ; 


(i) ನಿರ್ದಿಷ್ಟ ವರ್ಗಕ್ಕ ಸೇರಿದ ಶಾಲಿ; 

(vy ಸಮುಚಿತ ಸರ್ಕಾರ ಅಥವಾ ಸ್ನ್ಲಳೀಯ ಪ್ರಾಧಿಕಾರದಿಂದ ತನ್ನ ಖರ್ಚು ವೆಚ್ಚಗಳಿಗೆ 
ಯಾವುದೇ ರೀತಿಯ ಪೂರ್ಣ ಅಥವಾ ಬಾಗಶಃ: ಸಹಾಯ ಅಥವಾ ಧನ ಸಹಾಯ 
ಸ್ಟೀಕರಿಸದೇ ಇರುವ ಅನುದಾನಿತವಲ್ಲದ ಶಾಲೆ; 

(ಒ) “ಪ್ರವೇಶ ಪರೀಕ್ಷೆ ವಿಧಾನ"ಎಂದರೆ ಯಾದೃಚ್ನಿಕ ವಿಧಾನವನ್ನು ಹೊರತು ಪಡಿಸಿ 


ಪ್ರವೇಶಾತಿಗಾಗಿ ಒಂದು ಮಗುವಿಗಿಂತ ಇನ್ನೊಂದು ಮಗುವನ್ನು ಆದ್ಯತೆಯ ಮೇಲೆ 
ಆಯ್ದುಹೊಳ್ಳವ ಆಯ್ಕೆಯ ವಿಧಾನ. 


KKKKKKKKKKKKKKKKKKKKKKKKKKKKKKKKKKKKKKKKKKKKKKKKKKKKKKKKKKKKKKKKKKKKKKKKKKKKRKKRKRKRKRKKKRKRKRKKKK 


ಭಾಗ1 ಬಾರತದ ರಾಜ್ಯ ಪತ್ರ ಅಸಾಧಾರಣ 3 


(ಪಿ) “ನಿರ್ದಿಷ್ಟಪಡಿಸಿದ ವರ್ಗ" ಎಂದರೆ, ಶಾಲೆಗೆ ಸಂಬಂಧಿಸಿದಂತೆ, ಕೇಂದ್ರೀಯ 
ವಿದ್ಯಾಲಯ, ನವೋದಯ ವಿದ್ಯಾಲಯ, ಸೈನಿಕ ಶಾಲೆ, ಅಥವಾ ವಿಶಿಷ್ಠ ಗುಣ ಲಕ್ಷಣಗಳುಳ್ಳ, 
ಸಮುಚಿತ ಸರ್ಕಾರದಿಂದ ಅಧಿಸೂಚನೆಯ ಮೂಲಕ ನಿರ್ದಿಷ್ಟಪಡಿಸಿದ ಶಾಲೆ; 


(ಕ್ಯೂ) “ಮಕ್ಕಳ ಹಕ್ಕಿನ ರಕ್ಷಣೆಯ ರಾಜ್ಯ ಆಯೋಗ” ಎಂದರೆ 2005ರ ಮಕ್ಕಳ ಹಕ್ಕುಗಳ 
ರಕ್ಷಣಾ ಆಯೋಗದ ಕಾಯಿದೆ, ಪರಿಚ್ನೇದ 3ರ ಅಡಿಯಲ್ಲಿ ರಚಿತವಾದ, ಮಕ್ಕಳ ಹಕ್ಕುಗಳ 
ರಕ್ಷಣಾ ರಾಜ್ಯ ಆಯೋಗ. 


2006ರ 4 (ಎಡಗಡೆಯ ಮಾರ್ಜಿನ್ನಿನಲ್ಲಿದೆ) 


ಅಧ್ಯಾಯ 11 
ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಹಕ್ಕು 


(ಉಚಿತ ಮತ್ತು ಕಡ್ಡಾಯ  ಶಿಕಣಕ್ಕಾಗಿ ಮಗುವಿನ ಹಕ್ಕು) ಸೂ:(ಬಲಗಡೆಯ 
ಮಾರ್ಜಿನ್ನಿನಲ್ಲಿದೆ) 


3. (1 ಆರರಿಂದ ಹದಿನಾಲ್ಕನೆಯ ವಯಸ್ಸಿನ ವರೆಗಿನ ವಯಸ್ಸಿನ ಪ್ರತಿ ಮಗುವು 
ನೆರೆಹೊರೆಯಲವ್ಲಿರುವ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಪೂರ್ತಿಗೊಳ್ಳವ ತನಕ ಉಚಿತ ಮತ್ತು 
ಕಡ್ಡಾಯ ಶಿಕಣ ಹೊಂದುವ ಹಕ್ಕನ್ನು ಹೊಂದಿದೆ. 


(2 ಉಪಬಂಧ (10ರ ಉದ್ದೇಶಕ್ಕಾಗಿ, ಯಾವ ಮಗುವೂ ತನ್ನ ಪ್ರಾಥಮಿಕ ಶಿಕಣವನ್ನು 
ಪಡೆಯಲು ಮತ್ತು ಸಂಪೂರ್ಣಗೊಳಿಸಲು ಅಡ್ಡಿಯಾಗುವಂ೦ತಹ ಯಾವುದೇ ರೀತಿಯ ಶುಲ್ಮ 
ಅಥವಾ ವೆಚ್ಚವನ್ನು ಪಾವತಿಸಲು ಬಾಧ್ಯವಾಗಿರುವುದಿಲ್ಲ. 


1996ರ ಅಸಾಮರ್ಥ್ಯವುಳ್ಳ ವ್ಯಕ್ತಿಗಳ (ಸಮಾನ ಅವಕಾಶಗಳು, ರಕ್ಷಣೆ ಮತ್ತು ಪೂರ್ಣ 
ಭಾಗವಹಿಸುವಿಕೆ ಕಾಯಿದೆಯ ಪರಿಚ್ನೇದ 2ರ ಕಲಂ (1ರಲ್ಲಿ ವ್ಯಾಖ್ಯಾನಿಸಿರುವಂತೆ 
ಅಸಾಮರ್ಥ್ಯದಿಂದ ಬಳಲುತ್ತಿರುವ ಮಗು ಸದರಿ ಕಾಯಿದೆಯ ಅಧ್ಯಾಯ 5 ರಲ್ಲಿ ನೀಡಿರುವ 
ನಿಬಂಧನೆಗಳಿಗೆ ಅನುಸಾರವಾಗಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹೊಂದುವ ಹಕ್ಕು 
ಹೊಂದಿರುತ್ತದೆ. 


1996 ರ1 ಸೂ:( ಎಡಗಡೆಯ ಮಾಜರ್ಜಿನ್ನಿನಲ್ಲಿದೆ) 


(ಪ್ರಾಥಮಿಕ ಶಿಕ್ಷಣಕ್ಕೆ ಪ್ರವೇಶಾತಿ ಹೊಂದದಿರುವ ಅಥವಾ ಪ್ರಾಥಮಿಕ ಶಿಕ್ಷಣ 
ಪೂರ್ಣಗೊಳಿಸದಿರುವ ಮಕ್ಕಳಿಗೆ ವಿಶೇಷ ಬಿಬಂಧನೆಗಳು)-ಬಲಬದಿಯ ಮಾರ್ಜಿನ್‌ 


4. ಮಗು ಆರು ವರ್ಷ ವಯಸ್ಸಿಗೆ ಮೇಲ್ಬಟ್ಟೆದ್ದು ಯಾವುದೇ ಶಾಲೆಗೆ ಪ್ರವೇಶ ಪಡೆಯದಿದ್ದಲ್ಲಿ 
ಅಥವಾ ಪ್ರವೇಶ ಪಡೆದರೂ, ಆತನ ಅಥವಾ ಆಕೆಯ ಪ್ರಾಥಮಿಕ ಶಿಕಣವನ್ನು 
ಪೂರ್ಣಗೊಳಿಸದಿದ್ದಲ್ಲಿ ಆತನ ಅಥವಾ ಆಕೆಯ ವಯಸ್ಸಿಗೆ ಅನುಗುಣವಾದ ತರಗತಿಗೆ 
ಪ್ರವೇಶಗೊಳಿಸತಕ್ಕದ್ದು; 


ಹಾಗಾದ ಪಕ್ಷದಲ್ಲಿ, ಮಗುವನ್ನು ನೇರವಾಗಿ ಆತನ ಅಥವಾ ಆಕೆಯ ವಯಸಿಗೆ 
ಅನುಗುಣವಾದ ತರಗತಿಗೆ ಸೇರ್ಪ್ಹಡೆಗೊಳಿಸಿದ ಸಂದರ್ಭದಲ್ಲಿ ಆತ ಅಥವಾ ಆಕೆ 
ಕಲಿಕೆಯಲ್ಲಿ ಇನ್ನಿತರೆ ಮಕ್ಕಳ ಜೊತೆ ಸಮವಾಗಿರಲು, ಅಗತ್ಯ ಕಾಲಮಿತಿಯೊಳಗೆ ಬೇಕಾದ 
ನಿಗದಿತ ವಿಶೇಷ ತರಬೇತಿ ಹೊಂದುವ ಹಕ್ಕು ಹೊಂದಿರುತ್ತಾನೆ/ಳೆ. 


ಹಾಗಾದ ಪಕ್ಷದಲ್ಲಿ, ಈ ರೀತಿ ಪ್ರವೇಶಾತಿ ಗಳಿಸಿದ ಮಗು ಹದಿನಾಲ್ಕನೇ ವರ್ಷದ 
ನಂತರವೂ, ಪ್ರಾಥಮಿಕ ಶಿಕ್ಷಣವನ್ನು ಪೂರ್ಣ ಗೊಳಿಸುವ ವರೆಗೂ, ಉಚಿತ ಮತ್ತು ಕಡ್ಡಾಯ 
ಶಿಕ್ಷಣ ಹೊಂದಲು ಹಕ್ಕುಗಳನ್ನು ಹೊಂದಿರುತ್ತದೆ. 


(ಬೇರೆ ಶಾಲೆಗಳಿಗೆ ವರ್ಗಾವಣೆಯ ಹಕ್ಕು) ಸೂ: (ಬಲಗಡೆಯ ಮಾರ್ಜಿನ್ನಿನಲ್ಲಿದೆ) 


5(1 ಒಂದು ಶಾಲೆಯಲ್ಲಿ ಮಗುವಿಗೆ ಪ್ರಾಥಮಿಕ ಶಿಕ್ಷಣವನ್ನು ಪೂರ್ಣಗೊಳಿಸುವ 
ಅನುಕೂಲವಿಲ್ಲದಿದ್ದಲ್ಲಿ, ಆ ಮಗುವಿಗೆ ತನ್ನ ಪ್ರಾಥಮಿಕ ಶಿಕ್ಷಣ ಪೂರ್ಣಗೊಳಿಸಲು, 
ಪರಿಚ್ಛೇದ 2ರ ಕಲಂ (ಎನ್‌)ನ ಉಪಕಲಂ (i) ಮತ್ತು (೪ರಲ್ಲಿ ನಿಗದಿ ಪಡಿಸಿದ ಶಾಲೆಗಳನ್ನು 
ಹೊರತುಪಡಿಸಿ ಬೇರೆ ಯಾವುದೇ ಶಾಲೆಗೆ ವರ್ಗಾವಣೆಯಾಗುವ ಹಕ್ಕನ್ನು ಹೊಂದಿರುತ್ತದೆ. 


(2 ಒಂದು ಮಗುವಿಗೆ ಯಾವುದೇ ಕಾರಣಕ್ಕ ರಾಜ್ಯದ ಒಳಗೆ ಅಥವಾ ಹೊರಗೆ ಒಂದು 
ಶಾಲೆಯಿಂದ ಇನ್ನೊಂದು ಶಾಲೆಗೆ ಹೋಗುವ ಅಗತ್ಯವಿದ್ದಲ್ಲಿ ತನ್ನ ಪ್ರಾಥಮಿಕ ಶಿಕ್ಷಣ 
ಪೂರೈಸಲು ಪರಿಚ್ನೇದ 2ರ ಕಲಂ (ಎನ್‌)ನ ಉಪಕಲಂ i) ಮತ್ತು (ರಲ್ಲಿ ನಿಗದಿ ಪಡಿಸಿದ 
ಶಾಲೆಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ಶಾಲೆಗೆ ವರ್ಗಾವಣೆಯಾಗುವ ಹಕ್ಕನ್ನು 
ಹೊಂದಿರುತ್ತದೆ. 


(3) ಹೀಗೆ ಬೇರೆ ಶಾಲೆಯಲ್ಲಿ ಪ್ರವೇಶಾತಿ ಪಡೆಯಲು, ಆ ಮಗು ಹಿಂದೆ ಪ್ರವೇಶ ಪಡೆದಿದ್ದ 
ಶಾಲೆಯ ಮುಖ್ಯೋಪಾಧ್ಯಾಯರು ಅಥವಾ ಪ್ರಭಾರದಲ್ಲಿರುವವರು, ತತ್‌ಕ್ಷಣವೇ ವರ್ಗಾವಣೆ 
ಪತ್ರವನ್ನು ನೀಡತಕ್ಕದ್ದು: 


ಹಾಗಾದ ಪಕ್ಷದಲ್ಲಿ ಅಂತಹ ಇನ್ನೊಂದು ಶಾಲೆಯಲ್ಲಿ, ವರ್ಗಾವಣೆ ಪತ್ರ ಹಾಜರು 
ಪಡಿಸಲು ವಿಳಂಬವಾದ ಮಾತ್ರಕ್ಕೆ ಅದು ಪ್ರವೇಶಾತಿಯ ನಿರಾಕರಣೆಗೆ ಅಥವಾ ವಿಳಂಬಕ್ಕೆ 
ಮಾಡಲು ಕಾರಣವಾಗತಕ್ಕದ್ದಲ್ಲ; 


ಮುಂದುವರೆದಂತೆ, ಹಾಗಾದ ಪಕ್ಷದಲ್ಲಿ, ವರ್ಗಾವಣೆ-ಪತ್ರ ನೀಡಬೇಕಿದ್ದ ಶಾಲೆಯ 
ಮುಖ್ಯೋಪಾಧ್ಯಾಯ ಅಥವಾ ಪ್ರಭಾರಿ ಅಧಿಕಾರಿ ವರ್ಗಾವಣೆ-ಪತ್ರ ವೀಡಲು 
ವಿಳ೦ಬಿಸಿದಲ್ಲಿ ಆತನಿಗೆ ಅಥವಾ ಆಕೆಗೆ ಅನ್ವಯವಾಗುವ ಸೇವಾ ನಿಯಮಗಳ ಅಡಿಯಲ್ಲಿ, 
ಶಿಸ್ತಿನ ಕಮಕ್ಕೆ ಅವರು ಒಳಪಡುತ್ತಾರೆ. 


ಅಧ್ಯಾಯ 11 


(ಶಾಲೆ ಸ್ಥಾಪಿಸುವಲ್ಲಿ ಸಮುಚಿತ ಸರ್ಕಾರ ಮತ್ತು ಸ್ಮಳೀಯ ಪ್ರಾಧಿಕಾರಗಳ ಕರ್ತವ್ಯ) 
(ಬಲ ಮಾರ್ಜಿನ್ನಲ್ಲಿದೆ) 


ಸಮುಚಿತ ಸರ್ಕಾರ, ಸ್ಲಳೀಯ ಪ್ರಾಧಿಕಾರ ಮತ್ತು ಪೋಷಕರ ಕರ್ತವ್ಯಗಳು 


6. ಈ ಕಾಯಿದೆಯಲ್ಲಿರುವ ನಿಬಂಧನೆಗಳನ್ನು ಆಚರಣೆಗೆ ತರಲು, ಈ ಕಾಯಿದೆಯನ್ನು 
ಪ್ರಾರಂಭಿಸಿದ ಮೂರು ವರ್ಷಗಳ ಅವಧಿಯೊಳಗಾಗಿ ಬಿಗದಿತವಾಗುವ ಪ್ರದೇಶದಲ್ಲಿ ಅಥವಾ 
ನೆರೆ-ಹೊರೆಯ ಮಿತಿಯಲ್ಲಿ, ಶಾಲೆ ಸ್ಥ್ಮಾಪಿತವಾಗದಿದ್ದಲ್ಲಿ, ಸಮುಚಿತ ಸರ್ಕಾರ ಮತ್ತು 
ಸ್ಥಳೀಯ ಪ್ರಾಧಿಕಾರಗಳು ಶಾಲೆಯನ್ನು ಸ್ಮಾಖಪಿತಕ್ಕದ್ದು. 


4 ಭಾರತದ ರಾಜ್ಯ ಪತ್ರ ಅಸಾಧಾರರಣ ಭಾಗ 1- 


(ಆರ್ಥಿಕ ಮತ್ತು ಇತರ ಜವಾಬ್ದಾರಿಗಳನ್ನು ಹಂಚಿಕೊಳ್ಳುವುದು) (ಎಡ ಮಾರ್ಜಿನ್ನಲ್ಲಿದೆ) 


71 (0) ಈ ರಕಾಯಿದೆಯ ಬಿಬಂಧನೆಗಳನ್ನು ಆಚರಣೆಗೆ ತರಲು ಬೇಕಾಗುವ ವಿಧಿ 
ಒದಗಿಸುವಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು, ಜಂಟಿ ಜವಾಬ್ದಾರಿಯನ್ನು 
ವಹಿಸಿಕೊಳ್ಳತಕ್ಕದ್ದು. 


(2, ಈ ಕಾಯಿದೆಯಲ್ಲಿರುವ ನಿಬಂಧನೆಗಳನ್ನು ಆಚರಣೆಗೆ ತರಲು ಬೇಕಾದ ಬಂಡವಾಳ 
ಮತ್ತು ಆವರ್ತನ ವೆಚ್ಚಗಳ ಬಗೆಗೆ ಅಂದಾಜುಗಳನ್ನು ಕೇಂದ್ರ ಸರ್ಕಾರವು ಸಿದ್ದ ಪಡಿಸ 
ತಕ್ಕಹ್ಳ್ಯೂ 


(3) ಕೇಂದ್ರ ಸರ್ಕಾರ, ಉಪಬಂಧ (2ರಲ್ಲಿ ಉಲ್ಲೇಖಿಸಲಾದ, ಕಾಲದಿಂದ ಕಾಲಕ್ಕೆ ರಾಜ್ಯ 
ಸರ್ಕಾರಗಳ ಜೊತೆ ಸಮಾಲೋಚನೆಯಿಂದ ಅದು ನಿರ್ಧರಿಸ ಬಹುದಾದ ಶೇಕಡಾವಾರು 
ವೆಚ್ಚವನ್ನು ಕಂದಾಯದಿಂ೦ದ ಅನುದಾನಗಳಾಗಿ ರಾಜ್ಯ ಸರ್ಕಾರಗಳಿಗೆ ಒದಗಿಸತಕ್ಕದ್ದು. 


4) ಈ ಕಾಯಿದೆಯ ಬಿಬಂಧನೆಗಳನ್ನು ಕಾರ್ಯರೂಪಕ್ಕೆ ತರುವುದಕ್ಕೋಸ್ಮರವಾಗಿ ತನ್ನ 
ಪಾಲಿನ ಹಣಕಾಸನ್ನು ರೂಢಿಸಿಕೊಳ್ಳಲು ಅನುಕೂಲವಾಗುವಂತೆ ಯಾವುದೇ ರಾಜ್ಯ 
ಸರ್ಕಾರಕ್ಕೆ ಹೆಚ್ಚುವರಿ ಹಣಕಾಸಿನ ಅಗತ್ಯವನ್ನು ಪರಿಶೀಲಿಸಲು ಹಣಕಾಸು ಆಯೋಗಕ್ಕೆ 
ಪ್ರಸ್ತಾವನೆ ಸಲ್ಲಿಸುವಂತೆ ಕೇ೦ದ್ರ ಸರ್ಕಾರವು 280ನೇ ವಿಧಿಯ ಕಲಂ (3)ರ ಉಪಕಲಂ (ಡಿ) 
ಅಡಿಯಲ್ಲಿ ರಾಷ್ಟ್ರಪತಿಗಳಿಗೆ ಕೋರಿಕೆ ಸಲ್ಲಿಸಬಹುದಾಗಿದೆ. 


(5) ಉಪಬಂಧ (4)ರಲ್ಲಿರುವ ಯಾವುದನ್ನೂ ಪರಿಗಣನೆಗೆ ತೆಗೆದುಕೊಳ್ಳದೆ, ರಾಜ್ಯ ಸರ್ಕಾರವು 
ಉಪಬಂಧ (3)ರ ಅಡಿಯಲ್ಲಿ ಕೇಂದ್ರ ಸರ್ಕಾರ ರಾಜ್ಯಸರ್ಕಾರಕ್ಕೆ ನೀಡಿರುವ ಹಣಕಾಸಿನ 
ಮೊತ್ತ ಮತ್ತು ತನ್ನದೇ ಇತರ ಸಂಪನ್ನೂಲಗಳನ್ನು ಗಮನಕ್ಕೆ ತೆಗೆದುಕೊಂಡು, ಈ 
ಕಾಯಿದೆಯ ನಿಬಂಧನೆಗಳನ್ನು ಜಾರಿಗೊಳಿಸುವುದಕ್ಕೆ ಬಿಧಿ ಒದಗಿಸಲು 
ಬಾಧ್ಯಸ್ಮವಾಗಿರುತದೆ. 


(6) ಕೇ೦ದ್ರ ಸರ್ಕಾರವು 


(ಎ) ಪರಿಚ್ನೇದ 29 ರ ಅಡಿಯಲ್ಲಿ ಸೂಚಿತವಾದ ಶೈಕ್ಷಣಿಕ ಪರಿಣಿತರ ಸಹಾಯದಿಂದ 
ರಾಷ್ಟ್ರೀಯ ಪಠ್ಯಕ್ರಮದ ಚೌಕಟ್ಟನ್ನು ಅಭಿವೃದ್ಧಿಗೊಳಿಸತಕ್ಕದ್ದು. 


(ಬಿ) ಶಿಕಕರ ತರಬೇತಿಗೆ ಮಾನದಂಡ ಅಭಿವೃದ್ಧಿಗೊಳಿಸಿ ಜಾರಿಗೊಳಿಸುವುದು. 


(ಸಿ ನವೀನ ಆವಿಷ್ಠಾರಗಳು, ಸಂಶೋಧನೆಗಳು, ಯೋಜನೆ ಮತ್ತು ಸಾಮರ್ಥ್ಯ 
ನಿರ್ಮಾಣಕ್ಕಾಗಿ ರಾಜ್ಯ ಸರ್ಕಾರಕ್ಕೆ ತಾಂತ್ರಿಕ ಸಹಾಯ, ಮತ್ತು ಸಂಪನ್ನೂಲಗಳನ್ನು 
ಒದಗಿಸುವುದು. 


(ಸಮುಚಿತ ಸರ್ಕಾರದ ಕರ್ತವ್ಯಗಳು) (ಎಡ ಮಾರ್ಜಿನ್ನಿನಲ್ಲಿದೆ) 
8. ಸಮುಚಿತ ಸರ್ಕಾರವು 
(ಎ) ಪ್ರತಿ ಮಗುವಿಗೂ ಉಚಿತ ಮತ್ತು ಕಡ್ಡಾಯ ಪ್ರಾಥಮಿಕ ಶಿಕಣ ಒದಗಿಸುವುದು: 


ಹಾಗೆ ಒದಗಿಸಿದ ಪಕ್ಷದಲ್ಲಿ, ಮಗು ಸಂದರ್ಭಕ್ಕನುಸಾರವಾಗಿ ಆತನ ಅಥವಾ ಆಕೆಯ 
ಪೋಷಕರು ಅಥವಾ ಪಾಲಕರಿಂದ ಸೂಕ್ತ ಸರ್ಕಾರ ಅಥವಾ ಸ್ಥಳೀಯ ಪ್ರಾಧಿಕಾರದಿಂದ 
ಸ್ಥಾಪಿಸಲ್ಪಡದ, ಮಾಲೀಕತ್ವ ಹೊಂದಿರದ, ನಿಯಂತ್ರಸಲ್ಪಡದಿರುವ, ನೇರವಾಗಿ ಅಥವಾ 
ಪರೋಕ್ಷವಾಗಿ ನಿಧಿಗಳ ಮೂಲಕ ಆರ್ಥಿಕವಾಗಿ ಸಹಾಯ ಪಡೆಯದಿರುವ ಬೇರೆ ಶಾಲೆಯಲ್ಲಿ 
ಪ್ರವೇಶಾತಿ ಹೊಂದಿದ್ದರೆ ಅಂತಹ ಮಗು ಅಥವಾ ಸಂದರ್ಭಕ್ಕನುಗುಣವಾಗಿ ಆತನ ಅಥವಾ 
ಆಕೆಯ ಪೋಷಕರು ಅಥವಾ ಪಾಲಕರು, ಆ ಮಗುವಿಗೆ ಅಂತಹ ಶಾಲೆಯಲ್ಲಿ ಪ್ರಾಥಮಿಕ 
ಶಿಕ್ಷಣಕ್ಕಾಗಿ ಮಾಡಿದ ವೆಚ್ಚವನ್ನು ತುಂಬಿ ಕೊಡುವಂತೆ ಹಕ್ಕೊತ್ತಾಯ ಮಾಡಲು 
ಹಕ್ಕುದಾರರಾಗಿರುವುದಿಲ್ಲ. 


ವಿವರಣೆ ಕಡ್ಡಾಯ ಶಿಕ್ಷಣ" ಎನ್ನುವ ಪದ ಸಮುಚಿತ ಸರ್ಕಾರದ ಕೆಳಗಿನ 
ಹೊಣೆಗಾರಿಕೆಗಳನ್ನು ವಿವರಿಸುತ್ತದೆ. 


(॥) ಆರರಿಂದ ಹದಿನಾಲ್ಕರ ವರೆಗಿನ ವಯಸ್ಸಿನ ಎಲ್ಲ ಮಕ್ಕಳಿಗೂ ಶಿಕಣ ಒದಗಿಸುವುದು; 
ಮತ್ತು 


(i ಆರರಿಂದ ಹದಿನಾಲ್ಕರವರದೆಗಿನ ವಯಸ್ಸಿನ ಎಲ್ಲ ಮಕ್ಕಳ ಕಡ್ಡಾಯ ಪ್ರವೇಶಾತಿ, 
ಹಾಜರಾತಿ ಮತ್ತು ಪ್ರಾಥಮಿಕ ಶಿಕಣದ ಪೂರ್ಣಗೊಳಿಸುವಿಕೆಯನ್ನು ಖಾತರಿ ಪಡಿಸುವುದು; 


(ಬಿ ಪರಿಚ್ಚೇದ 6 ರಲ್ಲಿ ಸೂಚಿಸಿದಂತೆ ನೆರೆಹೊರೆಯಲ್ಲಿ ಶಾಲೆಯನ್ನು ಹೊಂದಿರುವುದನ್ನು 
ಖಾತರಿ ಪಡಿಸುವುದು; 


(ಸಿ ದುರ್ಬಲ ವರ್ಗಕ್ಕೆ ಸೇರಿದ ಮಗು ಮತ್ತು ಅನನುಕೂಲಿತ ಗುಂಪುಗಳಿಗೆ ಸೇರಿದ ಮಗು, 
ಯಾವುದೇ ಆಧಾರದ ಮೇಲೆ ತಾರತಮ್ಯಕ್ಕೊಳಗಾಗಿಲ್ಲ ಮತ್ತು ಪ್ರಾಥಮಿಕ ಶಿಕ್ಷಣ 
ಪಡೆಯುವುದರಿಂದ ವಂಚಿತವಾಗಿಲ್ಲ ಎಂದು ಖಾತರಿ ಪಡಿಸುವುದು; 


(ಡಿ) ಶಾಲಾ ಕಟ್ಟಿಡ, ಬೋಧಕ ಸಿಬ್ಬಂದಿ, ಕಲಿಕಾ ಸಾಮಗ್ರಿ ಮುಂತಾದ ಮೂಲ 
ಸೌಕರ್ಯಗಳನ್ನು ಒದಗಿಸುವುದು; 


(ಇ) ಪರಿಚ್ನೇದ 4 ರಲ್ಲಿ ಸೂಚಿಸಿದ ವಿಶೇಷ ತರಬೇತಿಯ ಸೌಲಭ್ಯ ಒದಗಿಸುವುದು; 


(ಎಫ್‌) ಪ್ರತಿ ಮಗುವಿನ ಪ್ರವೇಶಾತಿ, ಹಾಜರಾತಿ ಮತ್ತು ಪ್ರಾಥಮಿಕ ಶಿಕ್ಷಣದ ಮುಕ್ತಾಯವನ್ನು 
ನಿಗಾವಹಿಸಿ ಖಾತರಿಪಡಿಸುವುದು; 


(ಜಿ) ಪ್ರಾಥಮಿಕ ಶಿಕಣದ ಗುಣಮಟ್ಟವು ಅನುಸೂಚಿಯಲ್ಲಿ ನಿಗದಿಗೊಳಿಸಿದ ಮಾನದಂಡ 
ಮತ್ತು ಮಾಪನ ಮಟ್ಟಿಗಳಿಗೆ ಅನುಗುಣವಾಗಿದೆ ಎಂದು ಖಾತರಿ ಪಡಿಸಿಕೊಳ್ಳುವುದು; 


KKKKKKKKKKKKKKKKKKKKKKKKKKKKKKKKKKKKKKKKKKKKKKKKKKKKKKKKKKKKKKKKKKKKKKKKKKKKRKKKKKRKKKKKKKKK 


ಭಾಗ |- ಭಾರತದ ರಾಜ್ಯ ಪತ್ರ ಅಸಾಧಾರಣ 5 


(ಎಚ್‌) ಪ್ರಾಥಮಿಕ ಶಿಕ್ಷಣಕ್ಕೆ ಸಕಾಲಿಕವಾಗಿ ಪಠ್ಯಕ್ರಮ ನಿಗದಿಗೊಳಿಸುವಿಕೆ ಹಾಗೂ 
ಅಧ್ಯಯನದ ಮಾರ್ಗಗಳನ್ನೂ ಬಿಗದಿಮಾಡುಡುವುದನ್ನು ಖಾತರಿ ಪಡಿಸಿಕೊಳ್ಳುವುದು; 
ಮತ್ತು 


(ಐ) ಶಿಕ್ಷಕರಿಗೆ ತರಬೇತಿ ಸೌಲಭ್ಯವನ್ನು ಒದಗಿಸುವುದು. 


(ಸ್ಥಳೀಯ ಪ್ರಾಧಿಕಾರದ ಕರ್ತವ್ಯಗಳು) (ಬಲ ಮಾರ್ಜಿನ್ನಿನಲ್ಲಿದೆ) 
9. ಪ್ರತಿ ಸ್ಥಳೀಯ ಪ್ರಾಧಿಕಾರವೂ ಕೂಡಾ 
(ಎ) ಪ್ರತಿ ಮಗುವಿಗೂ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಒದಗಿಸುವುದು: 
ಹಾಗೆ ಒದಗಿಸಿದ ಪಕ್ಷದಲ್ಲಿ, ಮಗು ಸಂದರ್ಭಕ್ಕನುಸಾರವಾಗಿ ಆತನ ಅಥವಾ ಆಕೆಯ 


ಪೋಷಕರು ಅಥವಾ ಪಾಲಕರಿಂದ ಸೂಕ್ತ ಸರ್ಕಾರ ಅಥವಾ ಸ್ಥಳೀಯ ಪ್ರಾಧಿಕಾರದಿಂದ 
ಸ್ಥಾಪಿಸಲ್ಪಡದ, ಮಾಲೀಕತ್ವ ಹೊಂದಿರದ, ನಿಯಂತ್ರಸಲ್ಪಡದಿರುವ, ನೇರವಾಗಿ ಅಥವಾ 


ಪರೋಕ್ಷವಾಗಿ ನಿಧಿಗಳ ಮೂಲಕ ಆರ್ಥಿಕವಾಗಿ ಸಹಾಯ ಪಡೆಯದಿರುವ ಬೇರೆ ಶಾಲೆಯಲ್ಲಿ 
ಪ್ರವೇಶಾತಿ ಹೊಂದಿದ್ದರೆ ಅಂತಹ ಮಗು ಅಥವಾ ಸಂದರ್ಭಕ್ಕನುಗುಣವಾಗಿ ಆತನ ಅಥವಾ 
ಆಕೆಯ ಪೋಷಕರು ಅಥವಾ ಪಾಲಕರು, ಆ ಮಗುವಿಗೆ ಅಂತಹ ಶಾಲೆಯಲ್ಲಿ ಪ್ರಾಥಮಿಕ 
ಶಿಕ್ಷಣಕ್ಕಾಗಿ ಮಾಡಿದ ವೆಚ್ಚವನ್ನು ತುಂಬಿ ಕೊಡುವಂತೆ ಹಕ್ಕೊತ್ತಾಯ ಮಾಡಲು 
ಹಕ್ಕುದಾರರಾಗಿರುವುದಿಲ್ಲ. 


(ಬಿ ಪರಿಚ್ನೇದ 6 ರಲ್ಲಿ ನಿಗದಿಗೊಳಿಸಿದಂತೆ ನೆರೆಹೊರೆಯಲ್ಲಿ ಶಾಲೆಯ ಲಭ್ಯತೆಯನ್ನು 
ಖಾತರಿ ಪಡಿಸಿಕೂಳ್ಳುವುದು; 


(ಸಿ ದುರ್ಬಲ ವರ್ಗಕ್ಕೆ ಸೇರಿದ ಮಗು ಮತ್ತು ಅನನುಕೂಲಿತ ಗುಂಪುಗಳಿಗೆ ಸೇರಿದ ಮಗು, 
ಯಾವುದೇ ಆಧಾರದ ಮೇಲೆ ತಾರತಮ್ಯಕ್ಕೊಳಗಾಗಿಲ್ಲ ಮತ್ತು ಪ್ರಾಥಮಿಕ ಶಿಕ್ಷಣ 
ಪಡೆಯುವುದರಿಂದ ವಂಚಿತವಾಗಿಲ್ಲ ಎಂದು ಖಾತರಿ ಪಡಿಸುವುದು; 


(ಡಿ) ತನ್ನ ಅಧಿಕಾರ ವ್ಯಾಪ್ಲಿಯಲ್ಲಿ ವಾಸಿಸುವ ಹದಿನಾಲ್ಕು ವರ್ಷ ವಯೋಮಾನದ ವರೆಗಿನ 
ಮಕ್ಕಳ ದಾಖಲಾತಿಗಳನ್ನು, ನಿರ್ದೇಶಿತ ಕ್ರಮದಲ್ಲಿ ಪಾಲಿಸಿಕೊಂಡು ಬರುವುದು; 


(ಇ) ತನ್ನ ಅಧಿಕಾರ ವ್ಯಾಪ್ಲಿಯಲ್ಲಿ ವಾಸಿಸುವಪ್ರತಿ ಮಗುವಿನ ಪ್ರವೇಶಾತಿ, ಹಾಜರಾತಿ ಮತ್ತು 
ಪ್ರಾಥಮಿಕ ಶಿಕ್ಷಣದ ಮುಕ್ತಾಯವನ್ನು ನಿಗಾವಹಿಸುವುದು ಮತ್ತು ಖಾತರಿ ಪಡಿಸುವುದು; 


(ಎಫ್‌) ಶಾಲಾ ಕಟ್ಟಿಡ, ಬೋಧಕ ಸಿಬ್ಬಂದಿ, ಕಲಿಕಾ ಸಾಮಗ್ರಿ ಮುಂತಾದ ಮೂಲ 
ಸೌಕರ್ಯಗಳನ್ನು ಒದಗಿಸುವುದು; 


(ಜಿ) ಪರಿಚ್ನೇದ 4 ರಲ್ಲಿ ಸೂಚಿಸಿದ ವಿಶೇಷ ತರಬೇತಿಯ ಸೌಲಭ್ಯ ಒದಗಿಸುವುದು; 

(ಎಚ್‌) ಪ್ರಾಥಮಿಕ ಶಿಕ್ಷಣದ ಗುಣಮಟ್ಟವು ಅನುಸೂಚಿಯಲ್ಲಿ ನಿಗದಿ ಗೊಳಿಸಿದ 
ಮಾನದಂಡ ಮತ್ತು ಮಾಪನ ಮಟ್ಟಿಗಳಿಗೆ ಅನುಗುಣವಾಗಿದೆ ಎಂದು ಖಾತರಿ 
ಪಡಿಸಿಕೂಳ್ಳುವುದು; 


(ಐ) ಪ್ರಾಥಮಿಕ ಶಿಕಣಕೆ ಸಕಾಲಿಕವಾಗಿ ಪಠ್ಯಕ್ರಮ ನಿಗದಿಗೊಳಿಸುವಿಕೆ ಹಾಗೂ 
ಅಧ್ಯಯನದ ಮಾರ್ಗಗಳನ್ನೂ ವಿಗದಿಮಾಡುಡುವುದನ್ನು ಖಾತರಿ ಪಡಿಸಿಕೊಳ್ಳುವುದು. 


(ಜಿಶಿಕ್ಷಕರಿಗೆ ತರಬೇತಿ ಸೌಲಭ್ಯವನ್ನು ಒದಗಿಸುವುದು. 

(ಕ) ವಲಸಿತ ಕುಟಿಂಬಗಳ ಮಕ್ಕಳಿಗೆ ಪ್ರವೇಶಾತಿಯನ್ನು ಖಾತರಿಪಡಿಸುವುದು; 

(ಎಲ್‌) ಕಾರ್ಯ ವ್ಯಾಪ್ತಿಯೊಳಗಿನ ಶಾಲೆಗಳ ಕಾರ್ಯದ ಮೇಲೆ ನಿಗಾ ವಹಿಸುವುದು; ಮತ್ತು 
(ಎಮ್‌) ಶೈಕ್ಷಣಿಕ ವೇಳಾ ಪಟ್ಟಿಯನ್ನು ನಿರ್ಧರಿಸುವುದು. 

(ಪಾಲಕರು ಮತ್ತು ಪೋಷಕರ ಕರ್ತವ್ಯಗಳು) (ಬಲ ಮಾರ್ಜಿನ್ನಿನಲ್ಲಿದೆ) 

10 ತಮ್ಮ ಮಗು ಅಥವಾ ತಮ್ಮ ಪೋಷಣೆಯಲ್ಲಿ ಮಗುವಿದ್ದರೆ ಆ ಮಗುವನ್ನು 
ನೆರೆಹೊರೆಯಲ್ಲಿರುವ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣಕ್ಕಾಗಿ ಸೇರ್ಪಡೆಗೊಳಿಸುವುದು ಅಥವಾ 


ಸೇರ್ಪಡೆಗೆ ಕಾರಣಕರ್ತರಾಗುವುದು ಪ್ರತಿ ಪಾಲಕರು ಅಥವಾ ಪೋಷಕರ 
ಜವಾಬ್ದಾರಿಯಾಗಿರುತ್ತದೆ. 


(ಸಮುಚಿತ ಸರ್ಕಾರ ಪೂರ್ವ-ಪ್ರಾಥಮಿಕ ಶಿಕಣ ಒದಗಿಸುವುದು) (ಬಲ ಮಾರ್ಜಿನ್ನಿನಲ್ಲಿದೆ) 


11. ಮೂರು ವರ್ಷ ವಯಸ್ಸು ಮೀರಿದ ಮಕ್ಕಳನ್ನು ಪ್ರಾಥಮಿಕ ಶಿಕ್ಷಣಕ್ಕೆ ಸಿದ್ಧಪಡಿಸುವ 
ಮತ್ತು ಎಳೆಯ ಮಕ್ಕಳ ಪೋಷಣೆಯ ದೃಷ್ಟಿಯಿಂದ, ಆರನೆಯ ವಯಸ್ಸಿನ ವರೆಗಿನ ಮಕ್‌ಳಿಗೆ 
ಸರ್ಕಾರವು ಪೂರ್ವ-ಪ್ರಾಥಮಿಕ ಶಿಕಣ ಕೊಡಲು ಅಗತ್ಯವಾದ ವ್ಯವಸ್ಥೆಗಳನ್ನು 
ಒದಗಿಸಬಹುದಾಗಿದೆ. 


ಅಧ್ಯಾಯ IV 
ಶಾಲೆ ಮತ್ತು ಶಿಕಕರ ಜವಾಬ್ದಾರಿಗಳು 


(ಉಚಿತ ಮತ್ತು ಕಡ್ಡಾಯ ಶಿಕ್ಷಣದಲ್ಲಿ ಶಾಲೆಗಳ ಜವಾಬ್ದಾರಿಯ ವ್ಯಾಪಿ) (ಬಲ 
ಮಾರ್ಜಿನ್ನಿನಲ್ಲಿದೆ) 


12. (1) ಈ ಕಾಯಿದೆಯ ಉದ್ದೇಶಗಳಿಗಾಗಿ ಶಾಲೆಯು,- 


(ಎ) ಪರಿಚ್ನೇದ 2ರ ಕಲಂ (ಎನ್‌) ನ ಉಪಕಲಂ () ನಲ್ಲಿ ಸೂಚಿಸಿದಂತೆ ಶಾಲೆಯಲ್ಲಿ 
ಪ್ರವೇಶಾತಿ ಹೊಂದಿದ ಎಲ್ಲ ಮಕ್ಕಳಿಗೂ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡಬೇಕು; 


(ಬಿ) ಪರಿಚ್ನೇದ 2ರ ಕಲಂ (ಎನ್‌) ನ ಉಪಕಲಂ (/) ನಲ್ಲಿ ಸೂಚಿಸಿದಂತೆ ಕನಿಷ್ಠ ಶೇಕಡಾ 
ಇಪ್ಪತ್ತೈೆದರಷ್ಠಕ್ಕೆ ಒಳ ಪಡಿಸಿದಂತೆ ಶಾಲೆ ಸ್ವೀಕರಿಸಿದ ವಾರ್ಜಿಕ ಆವರ್ತನ ಸಹಾಯಧನ 
ಅಥವಾ ಅನುದಾನ ತಾಳುವಷ್ಟು, ಶಾಲೆಯಲ್ಲಿ ಪ್ರವೇಶಾತಿ ಹೊಂದಿದ ಪ್ರಮಾಣದ ಮಕ್ಕಳಿಗೆ 
ಉಚಿತ ಮತ್ತು ಕಡ್ಡಾಯ ಪ್ರಾಥಮಿಕ ಶಿಕಣವನ್ನು ಒದಗಿಸಬೇಕು; 


(ಸಿ) ಪರಿಚ್ನೇದ 2ರ ಕಲಂ (ಎನ್‌)ನ ಉಪಕಲಂ (i) ಮತ್ತು (೧ ಗಳಲ್ಲಿ ಸೂಚಿಸಿದಂತೆ, 
ಮೊದಲ ತರಗತಿಯಲ್ಲಿ ತರಗತಿಯ ಸಂಖ್ಯಾಬಲದ ಕನಿಷ್ಠ ಶೇಕಡಾ ಇಪ್ಪತ್ತೈದರಷ್ಟು ನೆರೆ 
ಹೊರೆಯಲ್ಲಿರುವ ದುರ್ಬಲ ಮತ್ತು ಅನನುಕೂಲವುಳ್ಗ ಗುಂಪುಗಳ ಮಕ್ಕಳಿಗೆ ಪ್ರವೇಶಾತಿ 
ನೀಡಿ ಕಲಿಕೆ ಪೂರ್ತಿಗೊಳ್ಳುವವರೆಗೆ ಉಚಿತ ಮತ್ತು ಕಡ್ಡಾಯ ಪ್ರಾಥಮಿಕ ಶಿಕ್ಷಣ 
ನೀಡುವುದು: 


KKKKKKKKKKKKKKKKKKKKKKKKKKKKKKKKKKKKKKKKKKKKKKKKKKKKKKKKKKKKKKKKKKKKKKKKKKKRKRKRKKRKRKRKKKK 


6 ಭಾರತದ ರಾಜ್ಯ ಪತ್ರ ಅಸಾಧಾರಣ ಭಾಗ 11- 


ಹಾಗೆ ನೀಡಿದ ಪಕ್ಷದಲ್ಲಿ, ಮುಂದುವರೆದಂತೆ, ಪರಿಚ್ಚೇದ 2 ರ ಕಲಂ (ಎನ್‌) 
ಸೂಚಿಸಿದಂತೆ ಪೂರ್ವ-ಪ್ರಾಥಮಿಕ ಶಿಕ್ಷಣ ನೀಡುವ ಶಾಲೆ ಎಲ್ಲಿದೆಯೋ ಅಲ್ಲಿ ಕಲಂ (ಎ) 
ಯಿಂದ ಕಲಂ (ಸಿ) ಯ ವರೆಗಿನ ನಿಬಂಧನೆಗಳು ಪೂರ್ವ-ಪ್ರಾಥಮಿಕ ಶಾಲಾ ಶಿಕ್ಷಣಕ್ಕೆ 
ಅನ್ಸ್ವಯವಾಗುತವೆ. 


(2 ಉಪವಿಭಾಗ (ಎಲ್‌) ನ ಖಂಡಿಕೆ (ಸಿ) ಯಲ್ಲಿ ನಿಗದಿಪಡಿಸಿದಂತೆ ಉಚಿತ ಮತ್ತು ಕಡ್ಡಾಯ 
ಪ್ರಾಥಮಿಕ ಶಿಕ್ಷಣ ನೀಡುತ್ತಿರುವ ಪರಿಜ್ನೇದ 2 ರ ಕಲಂ (ಎನ್‌ ನ ಉಪಕಲಂ (ನಲ್ಲಿ 


ಸೂಚಿಸಿದ ಶಾಲೆಯು ಅದು ಭರಿಸಿದ ವೆಚ್ಚಗಳನ್ನು, ಅದು ಪ್ರತಿ ಮಗುವಿನ ಮೇಲೆ ಮಾಡಿದ 
ವೆಚ್ಚಿಕ್ಸೆ ಸಮಾನವಾಗಿ, ಅಥವಾ ಮಗುವಿನಿಂದ ಪಡೆದ ಮೊತ್ತಕ್ಕೆ ಸಮಾನವಾಗಿ, ಇವುಗಳಲ್ಲಿ, 
ಯಾವುದು ಕನಿಷ್ಠಪೋ ಅದರಂತೆ ಆ ಮೊತ್ತವನ್ನು ರಾಜ್ಯ ಸರಕಾರವು ತುಂಬಿಕೊಡುವುದು. 


ಹಾಗೆ ತುಂಬಿಕೊಟ್ಟಿಲ್ಲಿ, ಆ ಮೊತ್ತವು ಪರಿಚ್ನೇದ 2ರ ಕಲಂ (ಎನ್‌)ನ ಉಪಕಲಂ 
(ರಲ್ಲಿ ನಿಗದಿ ಗೊಳಿಸಿದ, ಶಾಲೆ ಪ್ರತಿ ಮಗುವಿನ ಮೇಲೆ ಮಾಡಿದ ವೆಚ್ಚವನ್ನು ಮೀರಬಾರದು; 


ಹಾಗೆ ತುಂಬಿಕೊಟ್ಟಿಲ್ಲಿ, ಶಾಲೆಯು ಭೂಮಿ, ಕಟ್ಟಿಡ, ಉಪಕರಣಗಳು ಅಥವಾ ಬೇರೆ 
ಅನುಕೂಲಗಳನ್ನು ಉಚಿತವಾಗಿ ಅಥವಾ ಕಡಿಮೆ ಬೆಲೆಯಲ್ಲಿ ಪಡೆದುಕೊಂಡು 
ಆಭಾರಿಯಾಗಿದ್ದರೆ ಆ ಕಾರಣದಿಂದ ಅಂತಹ ಶಾಲೆಗಳು ತಮ್ಮ ಬಾಧ್ಯತೆಯ ಮೇರೆಯಲ್ಲಿ, 
ವೆಚ್ಚವನ್ನು ಹಿ೦ದೆ ಪಡೆಯುವ ಅಧಿಕಾರ ಹೊಂದಿರುವುದಿಲ್ಲ. 


(ಪ್ರವೇಶಾತಿಗೆ ಬಂಡವಾಳ ಶುಲ್ಲ ಮತ್ತು ಪ್ರವೇಶ ಪರೀಕ್ಷ ಇರುವುದಿಲ್ಲ) (ಎಡ 
ಮಾರ್ಜಿನ್ನಿನಲ್ಲಿದೆ) 


(3) ಪ್ರತಿ ಶಾಲೆ ಸಮುಚಿತ ಸರ್ಕಾರ ಅಥವಾ ಸ್ಮ್ನಳಿಯ ಪ್ರಾಧಿಕಾರ ಬಯಸುವ 
ಮಾಹಿತಿಗಳನ್ನು ಆಯಾ ಸಂಸ್ಥೆಗೆ ಒದಗಿಸಬೇಶು. 


13.(1) ಯಾವುದೇ ಶಾಲೆ ಅಥವಾ ವ್ಯಕ್ತಿ ಮಗುವನ್ನು ಶಾಲೆಗೆ ಸೇರಿಸಿಕೂಳ್ಳವಾಗ ಯಾವುದೇ 
ಬಂಡವಾಳ ಶುಲ್ಕ ಸಂಗ್ರಹಿಸಕೂಡದು ಮತ್ತು ಮಗುವನ್ನು ಅಥವಾ ಮಗುವಿನ ಪಾಲಕರು 
ಅಥವಾ ಪೋಷಕರನ್ನು ಪ್ರವೇಶ ಪರೀಕ್ಲ್‌ಗೆ ಒಡ್ಡಬಾರದು. 


(2 ಉಪ ಪರಿಚ್ನೇದ (1ನ್ನು ಉಲ್ಲಂಪಿಸಿದ ಯಾವುದೇ ಶಾಲೆ ಅಥವಾ ವ್ಯಕ್ತಿ,-- 


(ಎ) ಬಂಡವಾಳ ಶುಲ್ಕ ತೆಗೆದುಕೊಂಡಲ್ಲಿ ವಿಧಿಸಿದ ಬಂಡವಾಳ ಶುಲ್ಕದ ಹತ್ತು ಪಟ್ಟು 
ವಿಸರಿಸಬಹುದಾದ ದಂಡದ ಶಿಕ್ಲೆಗೆ ಅರ್ಹನಾಗುವನು; 


(ಬಿ ಮಗುವನ್ನು ಪ್ರವೇಶ ಪರೀ್ಷೆಗಳಿಗೆ ಒಡ್ಡುವವರು, ಮೊದಲ ಉಲ್ಲಂಘನೆಗೆ ಇಪ್ಪತ್ತೈದು 
ಸಾವಿರ ರೂಪಾಯಿ ಮತ್ತು ತರುವಾಯದ ಪ್ರತಿ ಉಲ್ಲಂಘನೆಗೆ ಐವತ್ತು ಸಾವಿರ ರುಪಾಯಿಗಳ 
ದಂಡಕ್ಕೆ ಬಾಧ್ಯರಾಗುವರು. 


(ಪ್ರವೇಶಾತಿಗೆ ವಯಸ್ಸಿನ ಪ್ರಮಾಣ) (ಎಡ ಮಾರ್ಜಿನ್ನಿನಲ್ಲಿದೆ) 

14.(1 ಪ್ರಾಥಮಿಕ ಶಾಲಾ ಪ್ರವೇಶಾತಿಯ ಉದ್ದೇಶಗಳಿಗಾಗಿ ಮಗುವಿನ ವಯಸ್ಸು, 1886ರ 
ಜನನ,ಮರಣ,ಮತ್ತು ವಿವಾಹ ನೋಂದಣಿಯ ಕಾಯ್ಗ್ದೆಯಲ್ಲಿರುವ ನಿಬಂಧನೆಗಳ ಪ್ರಕಾರ 
ನೀಡಲಾದ ಜನನ ಪ್ರಮಾಣ ಪತ್ರದ ಆಧಾರದಲ್ಲಿ ಅಥವಾ ನಿಗದಿ ಪಡಿಸಿದ ಇನ್ನಿತರ 
ದಾಖಲಾತಿಗಳ ಆಧಾರದಲ್ಲಿ ನಿರ್ಧರಿಸಲಾಗುತ್ತದೆ. 

(2 ವಯಸ್ಸಿನ ಪ್ರಮಾಣ ಪತ್ರದ ಕೂರತೆಯ ಕಾರಣಕ್ಕಾಗಿ ಯಾವುದೇ ಮಗುವಿಗೆ ಶಾಲಾ 
ಪ್ರವೇಶವನ್ನು ನಿರಾಕರಿಸಲಾಗದು. 1886 ರ 6(ಬಲ ಮಾರ್ಜಿನ್‌) 


(ಪ್ರವೇಶಾತಿಯ ನಿರಾಕರಣೆ ಇಲ್ಲ) (ಎಡ ಮಾರ್ಜಿನ್ನಿನಲ್ಲಿದೆ) 


15. ಮಗುವಿಗೆ ಶೈಕ್ಷಣಿಕ ವರ್ಷದ ಪ್ರಾರಂಭದಲ್ಲಿ ಅಥವಾ ನಿಗದಿ ಪಡಿಸಿದ ವಿಸ್ಟೃತ 
ಅವಧಿಯೊಳಗೆ ಶಾಲೆಗೆ ಪ್ರವೇಶ ನೀಡಬೇಕು. 


ಹಾಗೆ ನೀಡಿದ ಪಕ್ಷದಲ್ಲಿ, ವಿಸ್ಫತ ಅವಧಿಯ ನಂತರವೂ ಪ್ರವೇಶಾತಿ ಬಯಸುವ 
ಯಾವುದೇ ಮಗುವಿಗೆ ಪ್ರವೇಶಾತಿ ನಿರಾಕರಿಸತಕ್ಕದ್ದಲ್ಲ. 


ಹಾಗೆ ನೀಡಿದ ಪಕ್ಷದಲ್ಲಿ, ವಿಸ್ಸತ ಅವಧಿಯ ನಂತರ ಪ್ರವೇಶಾತಿ ಹೊಂದಿದ ಮಗು 
ಸಮುಚಿತ ಸರ್ಕಾರ ನಿಗದಿಗೊಳಿಸುವ ಕ್ರಮದಲ್ಲಿ ಅಧ್ಯಯನ ಪೂರ್ತಿಗೊಳಿಸಬೇಕು. 


(ಅನುತ್ತೀರ್ಣ ಮತ್ತು ವಜಾ ಬಿಷೇಧ) 
(ಎಡ ಮಾರ್ಜಿನ್ನಿನಲ್ಲಿದೆ) 


16. ಪ್ರವೇಶಾತಿ ಹೊಂದಿದ ಯಾವುದೇ ಮಗುವನ್ನು ಪ್ರಾಥಮಿಕ ಶಿಕಣ ಮುಗಿಯುವ ವರೆಗೆ, 
ಯಾವುದೇ ತರಗತಿಯಲ್ಲಿ ಅನುತ್ತೀರ್ಣಗೊಳಿಸತಕ್ಕದ್ದಲ್ಲ ಹಾಗೂ ವಜಾ ಮಾಡತಕ್ಕದ್ದಲ್ಲ. 


(ಮಗುವಿಗೆ ನೀಡಲಾಗುವ ಶಾರೀರಿಕ ಶಿಕ್ಷೆ ಮತ್ತು ಮಾನಸಿಕ ಪೀಡನೆಗಳ ವಿಷೇಧ) (ಎಡ 
ಮಾರ್ಜಿನ್ನಿನಲ್ಲಿದೆ) 


17.(1 ಯಾವುದೇ ಮಗುವನ್ನೂ ಶಾರೀರಿಕ ಶಿಕ್ಷೆ ಅಥವಾ ಮಾನಸಿಕ ಪೀಡನೆಗೆ 
ಒಳಪಡಿಸತಕ್ಕದ್ದಲ್ಲ. 


(2 ಉಪ ಪರಿಚ್ನೇದ (1ರ ಬಿಬಂಧನೆಯನ್ನು ಉಲ್ಲಂಛಥಿಸುವ ಯಾವುದೇ ವ್ಯಕ್ತಿ ಆ ವ್ಯಕಿಗೆ 
ಅನ್ನಯವಾಗುವ ಸೇವಾ ನಿಯಮಗಳ ಅಡಿಯಲ್ಲಿ ಶಿಸ್ತುಕ್ರಮಕ್ಕೆ ಅರ್ಹನಾಗುವನು. 


(ಮಾನ್ಯತೆ ಪಡೆಯದೆ ಯಾವುದೇ ಶಾಲೆಯನ್ನು ಸ್ಥಾಪಿಸುವಂತಿಲ್ಲ) (ಎಡ ಮಾರ್ಜಿನ್ನಿನಲ್ಲಿದೆ) 


18.(1) ಈ ಕಾಯಿದೆ ಜಾರಿಯಾದ ನಂತರ, ಸಮುಚಿತ ಸರ್ಕಾರ ಅಥವಾ ಸ್ಥಳೀಯ ಪ್ರಾಧಿಕಾರ 
ಸ್ಥಾಪಿಸಿದ, ಒಡೆತನ ಹೊಂದಿದ, ನಬಿಯಂತಿಸುತ್ತಿರುವ ಶಾಲೆಗಳನ್ನು ಹೊರತು ಪಡಿಸಿ, 
ಯಾವುದೇ ಶಾಲೆಯನ್ನು ನಿಗದಿತ ನಮೂನೆ ಮತ್ತು ಕ್ರಮಗಳಲ್ಲಿ ಸಕ್ಷಮ ಪ್ರಾಧಿಕಾರಗಳಿಗೆ 
ಅರ್ಜಿ ಸಲ್ಲಿಸಿ ಮಾನ್ಯತಾ ಪ್ರಮಾಣ ಪತ್ರವನ್ನು ಪಡೆಯದೆ ಸ್ಥ್ಮಾಪಿಸುವುದಾಗಲಿ 
ಕಾರ್ಯಾಚರಿಸುವುದಾಗಲಿ ಮಾಡತಕ್ಕದ್ದಲ್ಲ. 


(2 ಉಪ ಪರಿಚ್ನೇದ (1ರಲ್ಲಿ ನಿಗದಿ ಪಡಿಸಿದ ಪ್ರಾಧಿಕಾರವು, ನಿಗದಿ ಗೊಳಿಸಿದಂತಹ 
ನಮೂನೆಗಳಲ್ಲಿ, ನಿಗದಿತ ಕ್ರಮದಲ್ಲಿ, ನಿಗದಿತ ಅವಧಿಯಲ್ಲಿ, ಹಾಗೂ ನಿಗದಿತ ಷರತ್ತುಗಳಿಗೆ 
ಅನುಸಾರವಾಗಿ ಮಾನ್ಯತಾ ಪ್ರಮಾಣ ಪತ್ರವನ್ನು ನೀಡತಕ್ಕದ್ದು. 


888888888888888888888888888888888888888888888888888888888888888888888 


ಭಾಗ |- ಭಾರತದ ರಾಜ್ಯ ಪತ್ರ ಅಸಾಧಾರಣ Y; 


ಹಾಗೆ ನೀಡಿದ ಪಕ್ಷದಲ್ಲಿ, ಪರಿಚ್ನೇದ 19ರ ಅಡಿಯಲ್ಲಿ ಬಿಗದಿಗೊಳಿಸಲಾದ 
ನಿಯಮಗಳನ್ನೂ ಮಾನದಂಡಗಳನ್ನೂ ಪೂರೈಸದಿರುವ ಯಾವ ಶಾಲೆಗೂ 
ಮಾನ್ಯತೆಯನ್ನು ನೀಡತಕ್ಕದ್ದಲ್ಲ. 


(3) ಮಾನ್ಯತೆಯ ನಿಯಮಗಳನ್ನು ಉಲ್ಲಂಘಿಸಿದ ಪಕ್ಷದಲ್ಲಿ, ನಿಗದಿತ ಪ್ರಾಧಿಕಾರವು, ಲಿಖಿತ 
ಆದೇಶದ ಮೂಲಕ ಮಾನ್ಯತೆಯನ್ನು ಹಿಂಪಡೆಯತಕ್ಕದ್ದು; 


ಹಾಗೆ ಹಿಂಪಡೆದ ಪಕ್ಷದಲ್ಲಿ, ಅಂತಹ ಆದೇಶವು, ಅಮಾನ್ಯಗೊಂಡ ಶಾಲೆಯಲ್ಲಿ 
ಕಲಿಯುತ್ತಿರುವ ಮಕ್ಕಳು ನೆರೆ ಹೊರೆಯಲ್ಲಿರುವ ಬೇರೆ ಯಾವ ಶಾಲೆಯಲ್ಲಿ ಪ್ರವೇಶಾತಿ 
ಹೊಂದಬೇಕು ಎನ್ನುವ ಬಗೆಗೆ ನಿರ್ದೇಶನವನ್ನು ಒಳ ಗೊಂಡಿರತಕ್ಕದ್ದು; 


ಹಾಗೆ ಹಿಂಪಡೆದ ಪಕ್ಷದಲ್ಲಿ, ಅಂತಹ ಶಾಲೆಗೆ ತನ್ನ ಅಹವಾಲನ್ನು, ನಿಗದಿತ 
ವಿಧಾನದಲ್ಲಿ ಮಂಡಿಸುವ ಅವಕಾಶವನ್ನು ನೀಡದೆ ಮಾನ್ಯತೆಯನ್ನು 
ಹಿಂಪಡೆಯತಕ್ಕದ್ದಲ್ಲ. 


(4) ಉಪ ಪರಿಚ್ನೇದ 8)ರ ಅಡಿಯಲ್ಲಿ ಮಾನ್ಯತೆಯನ್ನು ಹಿಂಪಡೆದ ದಿನಾಂಕದಿಂದ ಅಂತಹ 
ಶಾಲೆಯು ಕಾರ್ಯನಿರ್ಪಹಿಸುವುದನ್ನು ಮುಂದುವರೆಸತಕ್ಕದ್ದಲ್ಲ. 


(5) ಮಾನ್ಯತಾ ಪ್ರಮಾಣ ಪತ್ರ ಪಡೆಯದೆ ಶಾಲೆಯನ್ನು ಸ್ಥಾಪಿಸುವ ಅಥವಾ ನಡೆಸುವ 
ಅಥವಾ ಮಾನ್ಯತೆಯನ್ನು ಹಿಂಪಡೆದ ಮೇಲೂ ನಡೆಸುವುದನ್ನು ಮುಂದುವರೆಸುವ 
ಯಾವುದೇ ವ್ಯಕ್ತಿ ಒಂದು ಲಕ್ಷ ರೂಪಾಯಿಗಳ ವರೆಗೆ ವಿಸ್ಸತವಾಗುವ ದಂಡಕ್ಕೆ ಮತ್ತು 
ಉಲ್ಲಂಘನೆಯನ್ನು ಮುಂದುವರೆಸಿದಲ್ಲಿ ಉಲ್ಲಂಘನೆ ಮುಂದುವರೆದ ಪ್ರತಿ ದಿನವೊಂದಕ್ಕೆ 
ಹತ್ತು ಸಾವಿರ ರೂಪಾಯಿಗಳಷ್ಟು ದಂಡಕ್ಕೆ ಬಾಧ್ಯಸ್ಮನಾಗುತ್ತಾನೆ. 


(ಶಾಲೆಯ ಮಾನದಂಡಗಳು ಮತ್ತು ಸಂಪ್ರದಾಯಗಳು) (ಬಲ ಮಾರ್ಜಿನ್ನಿನಲ್ಲಿದೆ) 


19. (1) ಪರಿಚ್ನೇದ 18 ರ ಅಡಿಯಲ್ಲಿ, ಪರಿಶಿಷ್ಟದಲ್ಲಿ ನಿಗದಿಗೊಳಿಸಿದ ನಿಯಮಗಳು ಮತ್ತು 
ಮಾನದಂಡಗಳನ್ನು ಪೂರೈಸದಿರುವ ಯಾವುದೇ ಶಾಲೆಯನ್ನು ಸ್ಥಾಪಿಸತಕ್ಕದ್ದಲ್ಲ ಮತ್ತು 
ಮಾನ್ಯತೆ ನೀಡತಕ್ಕದ್ದಲ್ಲ. 


(2 ಈ ಕಾಯಿದೆ ಜಾರಿಯಾಗುವ ಮೊದಲೇ ಸ್ಥಾಪಿಸಲಾದ ಶಾಲೆಯು ಪರಿಶಿಷ್ಟದಲ್ಲಿ 
ನಿಗದಿಗೊಳಿಸಿದ ನಿಯಮಗಳು ಮತ್ತು ಮಾನದಂಡಗಳನ್ನು ಪೂರೈಸದಿದ್ದರೆ, ಜಾರಿಗೊಂಡ 
ದಿನಾಂಕದಿಂದ ಮೂರು ವರ್ಷಗಳ ಅವಧಿಯಲ್ಲಿ, ಅದು ತನ್ನದೇ ವೆಚ್ಚದಲ್ಲಿ, ನಿಯಮಗಳು 
ಮತ್ತು ಮಾನದಂಡಗಳನ್ನು ಪೂರೈಸಲು ಕ್ರಮಗಳನ್ನು ಕೃೈಗೂಳ್ಳತಕ್ಕದ್ದು. 


(3) ಯಾವುದೇ ಶಾಲೆಯು ಉಪ ಪರಿಚ್ನೇದ (20ರ ಅಡಿಯಲ್ಲಿ ನಿಗದಿಗೊಳಿಸಿದ ಅವಧಿಯಲ್ಲಿ 
ನಿಯಮ ಮತ್ತು ಮಾನದಂಡಗಳನ್ನು ಪೂರೈಸಲು ವಿಫಲವಾದಲ್ಲಿ ಪರಿಚ್ನೇದ 18ರ ಉಪ 
ಪರಿಚ್ನೇದ (1ರಲ್ಲಿ ನಿಗದಿತವಾದ ಪ್ರಾಧಿಕಾರವು ಅದೇ ಉಪ ಪರಿಚ್ನೇದ ()ರಲ್ಲಿ 
ನಿಗದಿಪಡಿಸಿದ ಕ್ರಮದಲ್ಲಿ, ಆ ಶಾಲೆಗೆ ನೀಡಿದ್ದ ಮಾನ್ಯತೆಯನ್ನು ಹಿಂಪಡೆಯತಕ್ಕದ್ದು. 


4) ಉಪ ಪರಿಚ್ನೇದ (4) ರ ಅಡಿಯಲ್ಲಿ ಮಾನ್ಯತೆ ಹಿಂಪಡೆಯಲಾದ ದಿನದಿಂದ ಜಾರಿಗೆ 
ಬರುವಂತೆ ಶಾಲೆ ಕಾರ್ಯಾಚರಣೆಯನ್ನು ನಿಲ್ಲಿಸತಕ್ಕದ್ದು. 


(5) ಶಾಲೆಯ ಮಾನ್ಯತೆಯನ್ನು ಹಿಂಪಡೆದ ಮೇಲೂ ಕಾರ್ಯಾಚರಣೆ ನಡೆಸುವುದನ್ನು 
ಮುಂದುವರೆಸುವ ಯಾವುದೇ ವ್ಯಕ್ತಿ ಒಂದು ಲಕ್ಷ ರೂಪಾಯಿಗಳ ವರೆಗೆ ವಿಸ್ಸತವಾಗುವ 


ದಂಡಕ್ಕೆ ಮತ್ತು ಉಲ್ಲಂಘನೆಯನ್ನು ಮುಂದುವರೆಸಿದಲ್ಲಿ ಉಲ್ಲಂಘನೆ ಮುಂದುವರೆದ ಪ್ರತಿ 
ದಿನವೊಂದಕ್ಕೆ ಹತ್ತು ಸಾವಿರ ರೂಪಾಯಿಗಳಷ್ಟು ದಂಡಕ್ಕೆ ಬಾಧ್ಯಸ್ಥನಾಗುತ್ತಾನೆ. 


(ಪರಿಶಿಷ್ಠ ತಿದ್ದುಪಡಿ ಮಾಡುವ ಅಧಿಕಾರ) (ಬಲ ಮಾರ್ಜಿನ್ನಿನಲ್ಲಿದೆ) 

20. ಕೇಂದ್ರ ಸರ್ಕಾರವು ಅಧಿಸೂಚನೆಯ ಮೂಲಕ ಯಾವುದಾದರೂ ನಿಯಮವನ್ನು 
ಅಥವಾ ಮಾನದಂಡವನ್ನು ಸೇರಿಸುವುದು, ಅಥವಾ ತೆಗೆಯುವುದರ ಮೂಲಕ 
ಪರಿಶಿಷ್ಟವನ್ನು ತಿದ್ದುಪಡಿ ಮಾಡಬಹುದು. 

(ಶಾಲಾ ನಿರ್ವಹಣಾ ಸಮಿತಿ) (ಬಲ ಮಾರ್ಜಿನ್ನಿನಲ್ಲಿದೆ) 

21. (1) ಪರಿಚ್ನೇದ 2 ರ ಕಲಂ (ಎನ್‌)ನ ಉಪಕಲಂ (೪ ರಲ್ಲಿ ನಿರ್ದಿಷ್ಟಪಡಿಸಿದ ಶಾಲೆಗಳನ್ನು 
ಹೊರತುಪಡಿಸಿ ಬೇರೆ ಶಾಲೆಯು ಸ್ಥಳೀಯ ಪ್ರಾಧಿಕಾರದ ಚುನಾಯಿತ ಪ್ರತಿನಿಧಿ, ಶಾಲೆಗೆ 
ಪ್ರವೇಶ ಹೊಂದಿದ ಮಕ್ಕಳ ಪಾಲಕರು ಅಥವಾ ಪೋಷಕರು ಮತ್ತು ಶಿಕಕರನ್ನು ಒಳಗೊಂಡ 
ಶಾಲಾ ನಿರ್ವಹಣಾ ಸಮಿತಿಯನ್ನು ರಚಿಸತಕ್ಕದ್ದು. 


ಹಾಗೆ ರಚಿಸಿದ ಪಕ್ಷದಲ್ಲಿ, ಸಮಿತಿಯ ಕನಿಷ್ಠ ನಾಲರಲ್ಲಿ ಮೂರರಷ್ಟು ಸದಸ್ಯರು 
ಪಾಲಕರು ಅಥವಾ ಪೋಷಕರಾಗಿರತಕ್ಕದ್ದು; 


ಹಾಗೆ ರಚಿಸಿದ ಪಕ್ಷದಲ್ಲಿ, ಅನನುಕೂಲವುಳ್ಳ ಮಕ್ಕಳು ಮತ್ತು ದುರ್ಬಲ ಗುಂಪಿಗೆ 
ಸೇರಿದ ಮಕ್ಕಳ ಪಾಲಕರು/ಪೋಷಕರಿಗೆ ಪ್ರಮಾಣ ಬದ್ದವಾದ ಪ್ರಾತಿನಿಧ್ಯ ನೀಡತಕ್ಕದ್ದು. 


ಹಾಗೆ ರಚಿಸಿದ ಪಕ್ಷದಲ್ಲಿ, ಅಂತಹ ಸಮಿತಿಯ ಶೇಕಡಾ ಐವತ್ತರಷ್ಟು ಸದಸ್ಯರು 
ಮಹಿಳೆಯರಾಗಿರತಕ್ಕದ್ದು. 


(2) ಶಾಲಾ ನಿರ್ವಹಣಾ ಸಮಿತಿಯು ಕಳಗಿನ ಕಾರ್ಯಗಳನ್ನು ನಿರ್ವಹಿಸುವುದು, 
ಅವುಗಳೆಂದರೆ:-- 

(ಎ) ಶಾಲೆಯ ಕೆಲಸಗಳ ಬಗೆಗೆ ನಿಗಾ ವಹಿಸುವುದು; 

(ಬಿ) ಶಾಲೆಯ ಅಭಿವೃದ್ಧಿ ಯೋಜನೆಗಳನ್ನು ತಯಾರಿಸಿ ಶಿಫಾರಸು ಮಾಡುವುದು; 


(ಸಿ ಸಮುಚಿತ ಸರ್ಕಾರ ಅಥವಾ ಸ್ಥಳೀಯ ಪ್ರಾಧಿಕಾರ ಅಥವಾ ಬೇರೆ ಮೂಲಗಳಿಂದ 
ಸ್ವೀಕರಿಸಿದ ನಿಧಿಯ ಉಪಯೋಗದ ಮೇಲೆ ನಿಗಾ ವಹಿಸುವುದು; ಮತ್ತು 


(ಡಿ) ನಿಗದಿ ಗೊಳಿಸ ಬಹುದಾದ ಇತರೆ ಕಾರ್ಯಗಳನ್ನು ನಿರ್ವಹಿಸುವುದು. 
(ಶಾಲಾ ಅಭಿವೃದ್ದಿ ಯೋಜನೆ) (ಬಲ ಮಾರ್ಜಿನ್ನಿನಲ್ಲಿದೆ) 


22. (1) ಪರಿಚ್ನೇದ 21 ರ ಉಪ ಪರಿಚ್ನೇದ(1)ರ ಅಡಿಯಲ್ಲಿ ರಚಿಸಲಾದ, ಪ್ರತಿ ಶಾಲಾ 
ನಿರ್ವಹಣಾ ಸಮಿತಿಯು, 


ನಿಗದಿಗೊಳಿಸಿದ ಕ್ರಮದಲ್ಲಿ ಶಾಲಾ ಅಭಿವೃದ್ದಿ ಯೋಜನೆಯನ್ನು ಸಿದ್ಧಪಡಿಸತಕ್ಕದ್ದು. 


(2) ಹೀಗೆ ಉಪಪರಿಜ್ನೇದ (1) ರ ಅಡಿಯಲ್ಲಿ ಸಿದ್ಧಪಡಿಸಿದ ಶಾಲಾ ಅಭಿವೃದ್ದಿ ಯೋಜನೆಯೇ, 
ಸಂದರ್ಭಕ್ಕನುಸಾರವಾಗಿ ಸಮುಚಿತ ಸರ್ಕಾರ ಅಥವಾ ಸ್ನಳೀಯ ಪ್ರಾಧಿಕಾರದಿಂದ 
ಕೈಗೊಳ್ಳವ ಯೋಜನೆಗಳು ಮತ್ತು ಧನಸಹಾಯಕ್ಕ ಆಧಾರವಾಗುತ್ತವೆ. 


(ನೇಮಕಾತಿಗೆ ಅರ್ಹತೆಗಳು ಮತ್ತು ಶಿಕ್ಷಕರ ಸೇವಾ ನಿಯಮಗಳು ಮತ್ತು ನಿಬಂಧನೆಗಳು) 
(ಎಡ ಮಾರ್ಜಿನ್ನಿನಲ್ಲಿದೆ) 


23. (1) ಕೇಂದ್ರ ಸರಕಾರದಿಂದ ಅಧಿಕಾರ ಪ್ರದತ್ತವಾದ ಶೈಕ್ಷಣಿಕ ಪ್ರಾಧಿಕಾರವು 
ಅಧಿಸೂಚನೆಯ ಮೂಲಕ ವಿಗದಿ ಪಡಿಸಿರುವಂತಹ ಕನಿಷ್ಠ ಅರ್ಹತೆಗಳನ್ನುಳ್ಳ ಯಾವುದೇ 
ವ್ಯಕ್ತಿ ಶಿಕ ಕನಾಗಿ ನೇಮಕಾತಿಗೆ ಅರ್ಹನಾಗುವನು. 


(2) ಯಾವುದಾದರೂ ರಾಜ್ಯ ಶಿಕ್ಷಕರಿಗೆ ತರಬೇತಿ ನೀಡುವ ಸಂಸ್ಥೆಗಳನ್ನು ಅಥವಾ 
ಅಧ್ಯಯನ ಪಥಗಳನ್ನು ಹೊಂದಿರದಿದ್ದರೆ ಅಥವಾ ಉಪ ಪರಿಚ್ಚ್ನೇದ(1) ರಲ್ಲಿ ನಿಗದಿ ಪಡಿಸಿದ 
ಕನಿಷ್ಠ ಅರ್ಹತೆ ಹೊಂದಿದ ಶಿಕ್ಷಕರ ಲಭ್ಯತೆಯನ್ನು ಹೊಂದಿರದಿದ್ದರೆ, ಕೇಂದ್ರ ಸರ್ಕಾರ 
ಅಗತ್ಯ ಎನಿಸಿದಲ್ಲಿ, ಅಧಿಸೂಚನೆಯ ಮೂಲಕ, ಶಿಕಕರ ನೇಮಕಾತಿಗೆ ಬೇಕಾದ ಕನಿಷ್ಠ 
ಅರ್ಹತೆಗಳನ್ನು, ಐದು ವರ್ಷಕ್ಕೆ ಮೀರದಂತೆ ಸಡಿಲಗೊಳಿಸಬಹುದು; 


ಹಾಗೆ ಸಡಿಲಗೊಳಿಸಿದ ಪಕ್ತದಲ್ಲಿ, ಈ ಕಾಯಿದೆ ಜಾರಿಗೆ ಬಂದ ಕಾಲದಲ್ಲಿ ಉಪ 
ಪರಿಚ್ನೇದ (1 ರಲ್ಲಿನ ಕನಿಷ್ಠ ಅರ್ಹತೆಗಳನ್ನು ಹೊಂದದಿರುವ ಶಿಕ್ಷಕರು ಅಂತಹ ಕನಿಷ್ಠ 
ಅರ್ಹತೆಯನ್ನು ಐದು ವರ್ಷದ ಒಳಗೆ ಗಳಿಸತಕ್ಕದ್ದು. 


(3) ಶಿಕ್ಷಕರಿಗೆ ಪಾವತಿಸಬೇಕಾದ ವೇತನ ಮತ್ತು ಭತ್ಯೆಗಳು, ಮತ್ತು ಅವರ ಸೇವಾ 
ನಿಯಮಗಳು ಮತ್ತು ನಿಬಂಧನೆಗಳು ನಿಗದಿಗೊಳಿಸಿದಂತೆ ಇರುತವೆ. 


(ಶಿಕ್ಷಕರ ಕರ್ತವ್ಯಗಳು ಮತ್ತು ಕುಂದು ಕೊರತೆಗಳ ನಿವಾರಣೆ) (ಎಡ ಮಾರ್ಜಿನ್ನಿನಲ್ಲಿದೆ) 


24. (1) ಪರಿಚ್ಛೇದ 23ರ ಉಪ ಪರಿಜ್ನೇದ (1ರ ಅಡಿಯಲ್ಲಿ ನೇಮಕಾತಿ ಹೊಂದಿದ ಶಿಕಕರು ಈ 
ಕೆಳಗಿನ ಕರ್ತವ್ಯಗಳನ್ನು ನಿರ್ವಹಿಸತಕ್ಕದ್ದು:-- 


(ಎ) ಶಾಲೆಗೆ ಹಾಜರಾಗುವಲ್ಲಿ ಕಮ ಬದ್ಮತೆ ಮತ್ತು ಸಮಯಪಾಲನೆ. 


(ಬಿ ಪರಿಚ್ನೇದ 29ರ ಉಪ ಪರಿಚ್ನೇದ (2ರಲ್ಲಿರುವ ನಿಬಂಧನೆಗಳ ಪ್ರಕಾರ ಪಠ್ಯಕ್ರಮದ 
ಸಂಪೂರ್ಣ ನಿರ್ವಹಣೆ. 


(ಸಿ) ವಿಗದಿ ಪಡಿಸಿದ ಕಾಲಾವಧಿಯಲ್ಲಿ ಪೂರ್ಣ ಪಠ್ಯಕ್ರಮದ ಮುಕ್ತಾಯ. 


(ಡಿ) ಪ್ರತಿ ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಮೌಲ್ಯ ಮಾಪನ ಮಾಡುವುದು ಹಾಗೂ 
ಅಗತ್ಯಕ್ಕೆ ಅನುಗುಣವಾಗಿ ಹೆಚ್ಚುವರಿ ಬೋಧನೆ. 


(ಇ) ಪಾಲಕರು ಮತ್ತು ಪೋಷಕರೊಡನೆ ನಿಯಮಿತವಾಗಿ ಸಭೆಗಳನ್ನು ನಡೆಸುವುದು, ಮಕ್ಕಳ 
ಹಾಜರಾತಿಯ ಕ್ರಮಬದ್ಮತೆ, ಕಲಿಕೆಯ ಸಾಮರ್ಥ್ಯ, ಕಲಿಕೆಯಲ್ಲಿ ಮಾಡಿದ ಪ್ರಗತಿ ಮತ್ತು 
ಇತರೆ ಬೇರೆ ಪ್ರಸ್ತುತ ಮಾಹಿತಿಗಳ ತಿಳುವಳಿಕೆ ನೀಡುವುದು. 


(ಎಫ್‌) ವಿಗದಿಗೊಳಿಸಲಾಗುವ ಇತರ ಕರ್ತವ್ಯಗಳ ನಿರ್ವಹಣೆ. 


(2 ಉಪ ಪರಿಚ್ನೇದ (1ರಲ್ಲಿ ನಿಗದಿ ಗೊಳಿಸಿದ ಕರ್ತವ್ಯಗಳನ್ನು ನಿರ್ವಹಿಸುವುದರಲ್ಲಿ 
ತಪ್ಪು ಎಸಗಿದ ಶಿಕಕರು, ಆತನಿಗೆ ಅಥವಾ ಆಕೆಗೆ, ಅನ್ವಯವಾಗುವ ಸೇವಾ ನಿಯಮಗಳ 
ಅಡಿಯಲ್ಲಿ ಶಿಕ್ಲೆಗೆ ಅರ್ಹರಾಗುವರು: 


ಹಾಗೆ ಶಿಕ್ಲೆಗೆ ಅರ್ಹರಾದ ಪಕ್ಷದಲ್ಲಿ, ಈ ರೀತಿಯ ಶಿಸ್ತುಕ್ರಮ ಕೈಗೊಳ್ಳವ ಮೊದಲು 
ಸಮಂಜಸವಾಗಿ ಅಹವಾಲು ಮಂಡಿಸುವ ಅವಕಾಶವನ್ನು ಶಿಕ್ಷಕರಿಗೆ ಒದಗಿಸತಕ್ಕದ್ದು. 


(3) ಶಿಕ ಕರಿಗೆ ಕುಂದು ಕೊರತೆಗಳಿದ್ದಲ್ಲಿ ಅದನ್ನು ನಿಗದಿಗೊಳಿಸಿದಂತೆ ನಿವಾರಿಸತಕ್ಕದ್ದು. 
(ಬೋಧಕ ವಿದ್ಯಾರ್ಥಿ ಅನುಪಾತ) (ಎಡ ಮಾರ್ಜಿನ್ನಿನಲ್ಲಿದೆ) 


25. (1) ಈ ಅಧಿನಿಯಮ ಜಾರಿಯಾದ ದಿನಾಂಕದಿಂದ ಆರು ತಿಂಗಳಲ್ಲಿ, ಸಮುಚಿತ 
ಸರ್ಕಾರ ಮತ್ತು ಸ್ಥಳೀಯ ಪ್ರಾಧಿಕಾರಗಳು ಪ್ರತಿ ಶಾಲೆಯಲ್ಲಿಯೂ ಬೋಧಕ-ವಿದ್ಯಾರ್ಥಿಗಳ 
ಅನುಪಾತವು ಶಪರಿಶಿಷ್ಟದಲ್ಲಿ ನಿಗದಿಗೊಳಿಸಿದಂತೆ ಇದೆಯೇ ಎನ್ನುವುದನ್ನು 
ಖಾತರಿಗೊಳಿಸಿಕೂಳ್ಳತಕ್ಕದ್ದು. 


(2 ಉಪ ಪರಿಚ್ನೇದ (1ರ ಅಡಿಯಲ್ಲಿ ನಿಗದಿಪಡಿಸಲಾದ ಬೋಧಕ ವಿದ್ಯಾರ್ಥಿ 
ಅನುಪಾತವನ್ನು ನಿರ್ವಹಿಸುವ ಉದ್ದೇಶದಿಂದ, ಒಂದು ಶಾಲೆಗೆ ನಿಯೋಜಿಸಿದ ಶಿಕಕರನ್ನು 
ಬೇರೊಂದು ಶಾಲೆ ಅಥವಾ ಕಛೇರಿಯಲ್ಲಿ ಸೇವೆ ಸಲ್ಲಿಸುವಂತೆ ಮಾಡುವುದಾಗಲಿ ಅಥವಾ 
ಪರಿಜ್ಲೇದ 27ರಲ್ಲಿ ನಿಗದಿಗೊಳಿಸಲಾದವುಗಳನ್ನು ಬಿಟ್ಟು ಬೇರೆ ಯಾವುದೇ ಶೈಕ್ಷಣಿಕವಲ್ಲದ 
ಉದ್ದೇಶಗಳಿಗಾಗಿ ನಿಯೋಜಿಸುವುದಾಗಲೀ ಸಲ್ಲದು. 


(ಶಿಕ್ಷಕರ ಖಾಲಿ ಹುದ್ದೆಗಳನ್ನು ತುಂಬುವುದು) (ಎಡ ಮಾರ್ಜಿನ್ನಿನಲ್ಲಿದೆ) 


26. ಸಮುಚಿತ ಸರ್ಕಾರ ಅಥವಾ ಸ್ನಳೀಯ ಪ್ರಾಧಿಕಾರವು ಸ್ಥಾಪಿಸಿದ, ಒಡೆತನ 
ಹೊಂದಿದ, ನಿಯಂತ್ರಣ ಹೊಂದಿದ, ಅಥವಾ ನೇರವಾಗಿ ಅಥವಾ ಪರೋಕ್ಷವಾಗಿ ಬಹು 
ಮಟ್ಟಿಗೆ ಆರ್ಥಿಕ ಸಹಾಯ ಒದಗಿಸಿದ ಶಾಲೆಗೆ ಸಂಬಂಧಿಸಿದಂತೆ, ತನ್ನ 
ನಿಯಂತ್ರಣದಲ್ಲಿರುವ ಆ ಶಾಲೆಯಲ್ಲಿ, ಶಿಕ್ಷಕರ ಖಾಲಿ ಹುದ್ದೆಗಳು ಮಂಜೂರಾದ ಹುದ್ದೆಗಳ 
ಸಂಖ್ಯೆಯ ಶೇಕಡಾ ಹತ್ತನ್ನು ಮೀರಿಲ್ಲ ಎನ್ನುವುದನ್ನು ಖಚಿತ ಪಡಿಸಿಕೊಳ್ಳತಕ್ಕದ್ದು. 


ಶಿಕ್ಷಕರನ್ನು ಶೈಕ್ಷಣಿಕವಲ್ಲದ ಉದ್ದೇಶಗಳಿಗೆ ನಿಯೋಜಿಸುವುದಕೆ ನಿಷೇಧ) (ಎಡ 
ಮಾರ್ಜಿನ್ನಿನಲ್ಲಿದೆ) 


27. ಸಂದರ್ಭಕ್ಕನುಸಾರವಾಗಿ ರಾಜ್ಯ ವಿಧಾನಸಭೆ ಅಥವಾ ಲೋಕಸಭೆ, ಸ್ಥಳೀಯ 
ಪ್ರಾಧಿಕಾರಗಳಿಗೆ ಸಂಬಂಧಿಸಿದ ಚುನಾವಣೆಗಳು, ದಶವಾರ್ಷಿಕ ಜನಗಣತಿ, ವಿಪತ್ತು ಪರಿಹಾರ 
ಕಾರ್ಯಗಳನ್ನು ಹೊರತು ಪಡಿಸಿ ಬೇರೆ ಶೈಕ್ಷಣಿಕವಲ್ಲದ ಕಾರ್ಯಗಳಿಗೆ ಯಾವ 
ಶಿಕ್ಷಕನ/ಳನ್ನೂ ನಿಯೋಜಿಸತಕ್ಕದ್ದಲ್ಲ. 


(ಶಿಕ್ಷಕರಿಂದ ಮನೆ ಪಾಠ ನಿಷೇಧ) (ಎಡ ಮಾರ್ಜಿನಿನಲ್ಲಿದೆ) 


28. ಯಾವುದೇ ಶಿಕಕರು ಮನೆ ಪಾಠ ಅಥವಾ ಖಾಸಗಿ ಬೋಧನಾ ಚಟುವಟಿಕೆಗಳಲ್ಲಿ 
ತೊಡಗಿಸಿಕೊಳ್ಳತಕ್ಕದ್ದಲ್ಲ. 


ಭಾಗ |- ಭಾರತದ ರಾಜ್ಯ ಪತ್ರ ಅಸಾಧಾರಣ 9 


ಅಧ್ಯಾಯ V 
ಪಠ್ಯಕುಮ ಮತ್ತು ಪ್ರಾಥಮಿಕ ಶಿಕಣ ಪೂರ್ಣಗೊಳಿಸುವಿಕೆ 
(ಪಠ್ಯಕ್ರಮ ಮತ್ತು ಮೌಲ್ಯಮಾಪನ ವಿಧಾನ) (ಬಲ ಮಾರ್ಜಿನ್ನಿನಲ್ಲಿದೆ) 
29. (1) ಸಮುಚಿತ ಸರ್ಕಾರ ಪ್ರಕಟಣೆಯ ಮೂಲಕ ನಿಗದಿಗೊಳಿಸುವ ಶೈಕ್ಷಣಿಕ ಪ್ರಾಧಿಕಾರವು 
ಪ್ರಾಥಮಿಕ ಶಾಲಾ ಪಠ್ಯಕ್ರಮ ಮತ್ತು ಮೌಲ್ಯಮಾಪನ ವಿಧಾನಗಳನ್ನು 
ನಿಗದಿಪಡಿಸತಕ್ಕದ್ದು.. 

(2) ಶೈಕ್ಷಣಿಕ ಪ್ರಾಧಿಕಾರವು ಉಪ ಪರಿಚ್ನೇದ (1) ಅಡಿಯಲ್ಲಿ ಪಠ್ಯಕ್ರಮ ಮತ್ತು 
ಮೌಲ್ಯಮಾಪನ ವಿಧಾನಗಳನ್ನು ಮವಿಗದಿಪಡಿಸುವ ಸ೦ದರ್ಭದಲ್ಲಿ ಕೆಳಕಂಡ 
ವಿಷಯಗಳನ್ನು ಪರಿಶೀಲನೆಗೆ ತೆಗೆದುಕೊಳ್ಳತಕ್ಕದ್ದು. ಅವುಗಳೆಂದರೆ:- 

(ಎ) ಸಂವಿಧಾನದಲ್ಲಿ ಸ್ಥಾಪಿತವಾದ ಮೌಲ್ಯಗಳಿಗೆ ಅನುಗುಣವಾಗಿರುವುದು; 

(ಬಿ) ಮಗುವಿನ ಸರ್ವಾಂಗೀಣ ಅಭಿವೃದ್ಧಿ; 

(ಸಿ) ಮಗುವಿನ ಜ್ಞಾನ, ಸಾಮರ್ಥ್ಯ ಮತ್ತು ಪರಿಣತಿಗಳ ನಿರ್ಮಾಣ; 

(ಡಿ) ಪೂರ್ಣ ಪ್ರಮಾಣದಲ್ಲಿ ಶಾರೀರಿಕ ಮತ್ತು ಮಾನಸಿಕ ಸಾಮರ್ಥ್ಯಗಳ ಅಭಿವೃದ್ಧಿ: 


(ಇ) ಶಿಶು ಸ್ನೇಹಿಯಾದ ಮತ್ತು ಶಿಶು ಕೇಂದ್ರಿತವಾದ ಕ್ರಮದಲ್ಲಿ ಚಟುವಟಿಕೆಗಳು, 
ಶೋಧ ಮತ್ತು ಅನ್ನೇಷಣೆಗಳ ಮೂಲಕ ಕಲಿಕೆ; 


(ಎಫ್‌) ಬೋಧನೆಯು ಎಷ್ಟು ಸಾಧ್ಯವೊ ಅಷ್ಟು ಮಗುವಿನ ಮಾತೃಭಾಷಾ 
ಮಾಧ್ಯಮದಲಿ ಇರತಕ್ಕದ್ದು. 


(ಜಿ) ಮಗುವನ್ನು ಭಯ, ಆಘಾತ, ಉದ್ದಿಗ್ನತೆಗಳಿಂದ ಮುಕಗೊಳಿಸಿ ಅದು ತನ್ನ 
ಅಭಿಪ್ರಾಯವನ್ನು ಮುಕವಾಗಿ ವ್ಯಕಪಡಿಸುವುದಕ್ಕೆ ಸಹಾಯ ಮಾಡುವುದು; 


(ಎಚ್‌) ಮಗುವಿನ ಜ್ಞಾನದ ಗುಹಿಕೆ ಮತ್ತು ಅದನ್ನು ಅನ್ವಯಿಸುವ ಅವನ ಅಥವಾ 
ಅವಳ ಸಾಮರ್ಥ್ಯಗಳನ್ನು ಸಮಗ್ರವಾಗಿ ಮತ್ತು ವಿರಂತರವಾಗಿ ಮೌಲ್ಯಮಾಪನ 
ಮಾಡುವುದು; 


(ಪರೀಕ್ಲ್‌ ಮತ್ತು ಪೂರ್ಣತಾ ಪ್ರಮಾಣ ಪತ್ರ) (ಬಲ ಮಾರ್ಜಿನ್ನಿನಲ್ಲಿದೆ) 


30. (1) ಯಾವ ಮಗುವೂ ಪ್ರಾಥಮಿಕ ಶಿಕಣ ಪೂರ್ಣವಾಗುವ ವರೆಗೂ ಯಾವುದೇ 
ಮಂಡಳಿಯ ಪರಿಕ್ಷೆಯಲ್ಲಿ ತೇರ್ಗಡೆ ಹೊಂದುವ ಅಗತ್ಯವಿಲ್ಲ. 


(2 ಪ್ರಾಥಮಿಕ ಶಿಕ್ಷಣ ಪೂರೈಸುವ ಪ್ರತಿ ಮಗುವಿಗೂ ನಿಗದಿಪಡಿಸಿದ ನಮೂನೆ ಮತ್ತು 
ಕ್ರಮದಲ್ಲಿ ಪ್ರಮಾಣ ಪತ್ರ ನೀಡತಕ್ಕದ್ದು. 


ಅಧ್ಯಾಯ ಬ1 
ಮಕ್ಕಳ ಹಕ್ಕುಗಳ ರಕ್ಷಣೆ 
(ಮಕ್ಕಳ ಶಿಕ್ಷಣದ ಹಕ್ಕಿನ ನಿಗಾ ವಹಿಸುವುದು) (ಬಲ ಮಾರ್ಜಿನ್ನಿನಲ್ಲಿದೆ) 


31. (1) 2005ರ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಕಾಯಿದೆ, ವಿಭಾಗ (4) ರ ಅಡಿಯಲ್ಲಿ 
ರಚಿತವಾದ ರಾಷ್ಟೀಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಅಥವಾ 
ಸಂದರ್ಭಾನುಸಾರವಾಗಿ ಅದೇ ಕಾಯಿದೆಯ ಪರಿಚ್ನೇದ (17ರ ಅಡಿಯಲ್ಲಿ ರಚಿತವಾದ 
ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ರಾಷ್ಟೀಯ ಆಯೋಗವು, ಅದೇ ಕಾಯಿದೆಯ ಅಡಿಯಲ್ಲಿ 
ಅವುಗಳಿಗೆ ವಹಿಸಿದ ಕಾರ್ಯಗಳ ಜೊತೆ ಹೆಚ್ಚುವರಿಯಾಗಿ, ಈ ಕೆಳಗಿನ ಕಾರ್ಯಗಳನ್ನೂ 
ನಿರ್ವಹಿಸತಕ್ಕದ್ದು. ಅವುಗಳೆಂದರೆ:-- 


(2006 ರ 4 (ಎಡ ಮಾರ್ಜಿನ್ನಿನಲ್ಲಿದೆ) 


(ಎ) ಈ ಕಾಯಿದೆ ಅಥವಾ ಇದರಡಿಯಲ್ಲಿ ನೀಡಲಾದ ಹಕ್ಕುಗಳ ರಕ್ಷಣೆಗಳನ್ನು 
ಪರೀಕ್ಷಿಸುವುದು ಮತ್ತು ಪುನರ್ವಿಮರ್ಶಿಸುವುದು ಮತ್ತು ಪರಿಣಾಮಕಾರಿ ಜಾರಿಗಾಗಿ 
ಮಾರ್ಗಗಳನ್ನು ಶಿಫಾರಸು ಮಾಡುವುದು; ಮತ್ತು 


(ಬಿ ಮಗುವಿನ ಉಚಿತ ಮತ್ತು ಕಡ್ಡಾಯ ಪ್ರಾಥಮಿಕ ಶಿಕ್ಷಣಕೆ ಸಂಬಸಿಧಿಸಿದ 
ದೂರುಗಳ ಬಗೆಗೆ ತನಿಖೆ ನಡೆಸುವುದು; ಮತ್ತು 


(ಸಿ ಸದರಿ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ವಿಧೇಯಕದ 15 ಮತ್ತು 244 ರ 
ಪರಿಚ್ಛ್ಚೇದಗಳ ಅಡಿಯಲ್ಲಿ ತಿಳಿಸಲಾಗಿರುವಂತೆ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳುವುದು. 


(2 ಉಪ ಪರಿಚ್ನೇದ (1) ಕಲಂ (ಸಿ) ಅಡಿಯಲ್ಲಿ ಮಕ್ಕಳ ಉಚಿತ ಮತ್ತು ಕಡ್ಡಾಯ 
ಶಿಕ್ಷಣದ ಬಗೆಗಿನ ಯಾವುದೇ ವಿಚಾರಣೆ ನಡೆಸುವ ಸಂದರ್ಭದಲ್ಲಿ ಸದರಿ ಆಯೋಗಗಳು 
ಮಕ್ಕಳ ಹಕ್ಕುಗಳ ರಕ್ಷಣಾ ಕಾಯಿದೆಯ ಪರಿಚ್ನೇದ 14 ಮತ್ತು 24 ರಲ್ಲಿ ಕ್ರಮವಾಗಿ ಗೊತ್ತು 
ಪಡಿಸಿದ ಅಧಿಕಾರಗಳನ್ನೇ ಹೊಂದಿರುತ್ತವೆ. 


(3) ರಾಜ್ಯ ಮಕ್ಕಳ ಹಕ್ಕು ರಕ್ಷಣಾ ಆಯೋಗ ರಚನೆ ಆಗಿರದ ರಾಜ್ಯದಲ್ಲಿ, ಸಮುಚಿತ 
ಸರ್ಕಾರ ಉಪ ಪರಿಚ್ನೇದ (1) ರ ಕಲಂ (ಎ) ಯಿಂದ (ಸಿ) ಯ ವರೆಗೆ ವಿಗದಿಗೊಳಿಸಿದ 
ಕಾರ್ಯಗಳನ್ನು ನಿರ್ವಹಿಸುವ ಉದ್ದೇಶಗಳಿಗೆ ವಿಗದಿಪಡಿಸಬಹುದಾದ ಎನಬಿಯಮ 
ನಿಬಂಧನೆಗಳ ಪ್ರಕಾರ ಮತ್ತು ಕ್ರಮದಲ್ಲಿ ಪ್ರಾಧಿಕಾರವೊಂ೦ದನ್ನು ರಚಿಸಬಹುದು. 


(ಕುಂದು ಕೊರತೆಗಳ ನಿವಾರಣೆ) (ಬಲ ಮಾರ್ಜಿನ್ನಿನಲ್ಲಿದೆ) 


32. (1 ಪರಿಚ್ನೇದ 31 ಇರಬಹುದಾದ ಯಾವುದನ್ನೂ ಪರಿಗಣಿಸದೆ, ಈ ಕಾಯಿದೆಯ 
ಅಡಿಯಲ್ಲಿ ಮಗುವಿನ ಹಕ್ಕಿಗೆ ಸಂಬಂಧಿಸಿ ಯಾವುದೇ ವ್ಯಕ್ತಿಗೆ ಯಾವುದೇ 
ಅಹವಾಲುಗಳಿದ್ದಲ್ಲಿ ಅವರು ಅಧಿಕಾರ ವ್ಯಾಪ್ಲಿಯುಳ್ಳ ಸ್ಥಳೀಯ ಪ್ರಾಧಿಕಾರಕ್ಕೆ ಲಿಖಿತ 
ದೂರನ್ನು ಸಲ್ಲಿಸುವುದು. 


(2 ಉಪ ಪರಿಚ್ಛೇದ (1) ರ ಅಡಿಯಲ್ಲಿ ದೂರು ಸ್ಟೀಕರಿಸುವ ಸ್ಥಳೀಯ ಪ್ರಾಧಿಕಾರ, 
ಸಂಬಂಧ ಪಟ್ಟಿ ಪಕ್ಷಗಳಿಗೆ ಅಹವಾಲು ಮಂಡಿಸಲು ಬೇಕಾದ ನ್ಯಾಯಸಮ್ಮತ ಅವಕಾಶ 
ನೀಡಿ ಮೂರು ತಿಂಗಳ ಒಳಗೆ ನಿಷಯವನ್ನು ತೀರ್ಮಾನಿಸತಕ್ಕದ್ದು. 


10 ಭಾರತದ ರಾಜ್ಯ ಪತ್ರ ಅಸಾಧಾರಣ ಭಾಗ 1- 


(3) ಸ್ಥಳೀಯ ಪ್ರಾಧಿಕಾರದ ತೀರ್ಮಾನದಿಂದ ಬಾಧಿತನಾದ ಯಾವುದೇ ವ್ಯಕ್ತಿ ರಾಜ್ಯ 
ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಅಥವಾ ಪರಿಚ್ನೇದ 31ರ ಉಪ ಪರಿಚ್ಚೇದ ()ರಲ್ಲಿ ನಿಗದಿ 
ಗೊಳಿಸಿದ ಯಾವುದೇ ಪ್ರಾಧಿಕಾರಕ್ಕೆ ಮೇಲ್ಮನವಿ ಸಲ್ಲಿಸಬಹುದು. 


4) ಉಪ ಪರಿಜ್ನೇದ 4) ರ ಅಡಿಯಲ್ಲಿ ಸಲ್ಲಿಸಿದ ಮೇಲ್ಮನವಿಯನ್ನು 
ಸಂದರ್ಭಕ್ಕನುಗುಣವಾಗಿ ರಾಜ್ಯ ಮಕ್ಕಳ ಹಕ್ಕು ರಕ್ಷಣಾ ಆಯೋಗ, ಅಥವಾ ಪರಿಚ್ನೇದ 31ರ 
ಉಪ ಪರಿಚ್ನೇದ (3)ರಲ್ಲಿ ನಿಗದಿಗೊಳಿಸಿದ ಯಾವುದೇ ಪ್ರಾಧಿಕಾರವು ಪರಿಚ್ನೇದ 31 
ಉಪಪರಿಚ್ನೇದ (1)ರ ಕಲಂ (ಸಿ) ಅಡಿಯಲ್ಲಿ ತೀರ್ಮಾನಿಸತಕ್ಕದ್ದು. 


(ರಾಷ್ಟ್ರೀಯ ಸಲಹಾ ಪರಿಷತ್ತಿನ ರಚನೆ) (ಎಡ ಮಾರ್ಜಿನ್ನಿನಲ್ಲಿದೆ) 


33. (1) ಕೇಂದ್ರ ಸರ್ಕಾರವು ತನಗೆ ಅವಶ್ಯಕವೆಂದು ಕಂಡುಬಂದಲ್ಲಿ, ಸದಸ್ಯರ ಸಂಖ್ಯೆ 
ಹದಿನೈದಕೆ ಮೀರದಂತೆ, ಪ್ರಾಥಮಿಕ ಶಿಕ್ಷಣ ಮತ್ತು ಮಕ್ಕಳ ಅಭಿವೃದ್ಧಿ ಕ್ಷೇತ್ರಗಳಲ್ಲಿ ಜ್ಞಾನ 
ಮತ್ತು ಪ್ರಾಯೋಗಿಕ ಅನುಭವವುಳ್ಳ ವ್ಯಕ್ತಿಗಳು ಸದಸ್ಯರಾಗಿ ಉಳ್ಳ ರಾಷ್ಟೀಯ ಸಲಹಾ 
ಪರಿಷತ್ತನ್ನು ಅಧಿಸೂಚನೆಯ ಮೂಲಕ ರಚಿಸತಕ್ಕದ್ದು. 


(2) ಈ ಕಾಯಿದೆಯಲ್ಲಿನ ನಿಬಂಧನೆಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸುವ 
ಬಗೆಗೆ ಕೇಂದ್ರ ಸರ್ಕಾರಕ್ಕೆ ಸಲಹೆ ವೀಡುವುದು ರಾಷ್ಟೀಯ ಸಲಹಾ ಪರಿಷತ್ತಿನ 
ಕಾರ್ಯವಾಗಿರುತ್ತದೆ. 


(3) ರಾಷ್ಟೀಯ ಸಲಹಾ ಪರಿಷತ್ತಿನ ಸದಸ್ಯರ ಭತ್ಯೆ ನಿಯಮ, ನಿಬಂಧನೆಗಳು 
ನಿಗದಿಗೊಳಿಸಿದಂತೆ ಇರುತ್ತವೆ. 


(ರಾಜ್ಯ ಸಲಹಾ ಪರಿಷತ್ತಿನ ರಚನೆ) (ಎಡ ಮಾರ್ಜಿನ್ನಿನಲ್ಲಿದೆ) 


34. (1) ರಾಜ್ಯ ಸರ್ಕಾರವು ತನಗೆ ಅವಶ್ಯಕವೆಂದು ಕಂಡುಬಂದಲ್ಲಿ, ಸದಸ್ಯರ ಸಂಖ್ಯೆ 
ಹದಿನೈದಕೆ ಮೀರದಂತೆ, ಪ್ರಾಥಮಿಕ ಶಿಕ್ಷಣ ಮತ್ತು ಮಕ್ಕಳ ಅಭಿವೃದ್ಧಿ ಕ್ಷೇತ್ರಗಳಲ್ಲಿ ಜ್ಞಾನ 
ಮತ್ತು ಪ್ರಾಯೋಗಿಕ ಅನುಭವವುಳ್ಳ ಮ್ಯಕ್ತಿಗಳು ಸದಸ್ಯರಾಗಿ ಉಳ್ಳ ರಾಜ್ಯ ಸಲಹಾ 
ಪರಿಷತ್ತನ್ನು ಅಧಿಸೂಚನೆಯ ಮೂಲಕ ರಚಿಸತಕ್ಕದ್ದು. 


(2 ಈ ಕಾಯಿದೆಯಲ್ಲಿನ ನಿಬಂಧನೆಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸುವ 
ಬಗೆಗೆ ರಾಜ್ಯ ಸರ್ಕಾರಕ್ಕೆ ಸಲಹೆ ವೀಡುವುದು ರಾಜ್ಯ ಸಲಹಾ ಪರಿಷತ್ತಿನ 
ಕಾರ್ಯವಾಗಿರುತ್ತದೆ. 


(3) ರಾಜ್ಯ ಸಲಹಾ ಪರಿಷತ್ತಿನ ಸದಸ್ಯರ ಭತ್ಯೆ ಬಿಯಮ ವಬಿಬಂಧನೆಗಳು 
ನಿಗದಿಗೊಳಿಸಿದಂತೆ ಇರುತ್ತವೆ. 


ಅಧ್ಯಾಯ V1 
ಇತರೆ 
(ನಿರ್ದೇಶಿಸುವ ಅಧಿಕಾರ) (ಎಡ ಮಾರ್ಜಿನ್ನಿನಲ್ಲಿದೆ) 
35. (1) ಈ ಕಾಯಿದೆಯವ್ಲಿನ ನಿಬಂಧನೆಗಳನ್ನು ಜಾರಿಗೊಳಿಸುವ ಉದ್ದೇಶಗಳಿಗಾಗಿ ಕೇಂದ್ರ 
ಸರ್ಕಾರ, ಸಂದರ್ಭಕ್ಕನುಸಾರವಾಗಿ ಸಮುಚಿತ ಸರ್ಕಾರಕ್ಕಾಗಲೀ, ಸ್ಥಳೀಯ 
ಪ್ರಾಧಿಕಾರಕ್ಕಾಗಲೀ, ತನಗೆ ಸರಿಯೆನಿಸಿದ ಮಾರ್ಗದರ್ಶನಗಳನ್ನು ನೀಡಬಹುದು. 


(2 ಈ ಕಾಯಿದೆಯಲ್ಲಿರುವ ನಿಬಂಧನೆಗಳನ್ನು ಜಾರಿಗೊಳಿಸುವ ಕುರಿತು ಸಮುಚಿತ 
ಸರ್ಕಾರವು, ತನಗೆ ಸರಿಯೆವಿಸಿದ ಮಾರ್ಗದರ್ಶನ ಮತ್ತು ನಿರ್ದೇಶನಗಳನ್ನು ಸ್ಥಳೀಯ 
ಪ್ರಾಧಿಕಾರ ಅಥವಾ ಶಾಲಾ ನಿರ್ವಹಣಾ ಸಮಿತಿಗೆ ನೀಡಬಹುದು. 


(3) ಈ ಕಾಯಿದೆಯಲವ್ಲಿರುವ ನಿಬಂಧನೆಗಳನ್ನು ಜಾರಿಗೊಳಿಸುವ ಕುರಿತು, ಸ್ಥಳೀಯ 
ಪ್ರಾಧಿಕಾರ ತನಗೆ ಸರಿಯೆನಿಸಿದ ಮಾರ್ಗದರ್ಶನ ಮತ್ತು ನಿರ್ದೇಶನಗಳನ್ನು ಶಾಲಾ 
ನಿರ್ವಹಣಾ ಸಮಿತಿಗೆ ನೀಡಬಹುದು. 


(ಕಾನೂನು ಕ್ರಮ ಜರುಗಿಸಲು ಪೂರ್ವಾನುಮತಿ) (ಎಡ ಮಾರ್ಜಿನ್ನಿನಲ್ಲಿದೆ) 


36. ಸಮುಚಿತ ಸರ್ಕಾರ ಅಧಿಸೂಚನೆಯ ಮೂಲಕ ಬಿಯುಕಿಗೊಳಿಸಿದ ಅಧಿಕಾರಿಯ 
ಪೂರ್ವಾನುಮತಿಯಿಲ್ಲದೆ, ಪರಿಜ್ನೇದ 13 ರ ಉಪಪರಿಜ್ನೇದ (2೦, ಪರಿಚ್ನೇದ 18 ರ 


ಉಪಪರಿಚ್ನೇದ (5), ಹಾಗೂ ಪರಿಜ್ನೇದ 19 ರ ಉಪಪರಿಚ್ನೇದ (6), ರ ಅಡಿಯಲ್ಲಿ ಶಿಕ್ಲಾರ್ಹ 
ಅಪರಾಧಗಳಿಗೆ ಸಂಬಂಧಿಸಿ ಯಾವುದೇ ಕಾನೂನಿನ ಕ್ರಮ ಜರುಗಿಸತಕ್ಕದ್ದಲ್ಲ. 


(ಸದುದ್ದೇಶದ ಕಾರ್ಯಗಳಿಗೆ ರಕ್ಷಣೆ) (ಎಡ ಮಾಜರ್ಜಿನ್ನಿನಲ್ಲಿದೆ) 


37. ಈ ಕಾಯಿದೆಯ ಅನುಸಾರ ಅಥವಾ ಇದರ ಅಡಿಯಲ್ಲಿ ರಚಿಸಲಾದ ಯಾವುದೇ 
ನಿಯಮ ಅಥವಾ ಆದೇಶದ ಜಾರಿಗಾಗಿ ಕೈಗೊಂಡ ಸದುದ್ದೇಶದ ಕಾರ್ಯಕ್ಕ ಸಂಬಂಧಿಸಿ, 
ಕೇ೦ದ್ರ ಸರ್ಕಾರ, ರಾಜ್ಯ ಸರ್ಕಾರ, ರಾಷ್ಟೀಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ, ರಾಜ್ಯ 
ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ, ಸ್ಥಳೀಯ ಪ್ರಾಧಿಕಾರ, ಶಾಲಾ ನಿರ್ವಹಣಾ ಸಮಿತಿ, 
ಅಥವಾ ಯಾವುದೇ ವ್ಯಕ್ತಿ ವಿರುದ್ಧವಾಗಿ ದಾವೆ ಹೂಡುವುದು ಅಥವಾ ಕಾನೂನು 
ಕ್ರಮಗಳನ್ನು ಕೈಗೊಳ್ಳತಕ್ಕದ್ದಲ್ಲ. 


(ನಿಯಮಗಳ ರಚನೆಗೆ ಸಮುಚಿತ ಸರ್ಕಾರದ ಅಧಿಕಾರ) (ಎಡ ಮಾರ್ಜಿನಿನಲ್ಲಿದೆ) 


38. 1) ಈ ಕಾಯಿದೆಯ ಬಿಬಂಧನೆಗಳನ್ನು ಜಾರಿಗೊಳಿಸಲು ಸಮುಚಿತ ಸರ್ಕಾರವು 
ಅಧಿಸೂಚನೆಯ ಮೂಲಕ ನಿಯಮಗಳನ್ನು ರಚಿಸಬಹುದು. 


(2 ಅಲ್ಲದೆ ವಿರ್ದಿಷ್ಟವಾಗಿ, ಈ ಮೇಲೆ ಉಕವಾದ ಅಧಿಕಾರಗಳ ಸಾಧಾರಣ 
ಸ್ವರೂಪಕ್ಕೆ ಜತಿ ಬಾರದಿರುವಂತೆ, ಅಂತಹ ನಿಯಮಗಳು ಈ ಕೆಳಗಿನ ಎಲ್ಲಾ ಅಥವಾ 
ಯಾವುದೇ ಒಂದು ವಿಷಯಕ್ಕೆ ಅನ್ನಯಿಸಬಹುದಾಗಿದೆ:- 
ಅವುಗಳೆಂದರೆ:- 


(ಎ) ಪರಿಚ್ನೇದ 4 ರ ಮೊದಲ ನಿಬಂಧನೆಯಲ್ಲಿ ವಿಶೇಷ ತರಬೇತಿ ನೀಡುವ ಕ್ರಮ 
ಮತ್ತು ಕಾಲ ಮಿತಿ; 


ಭಾಗ1 ಬಾರತದ ರಾಜ್ಯ ಪತ್ರ ಅಸಾಧಾರಣ 11 


(ಬಿ ಪರಿಚ್ಚೇದ 6 ರ ಅಡಿಯಲ್ಲಿ ನೆರೆಹೊರೆಯ ಶಾಲೆಯನ್ನು ಸ್ಥಾಪಿಸಲು ಪ್ರದೇಶ 
ಅಥವಾ ಮಿತಿಗಳು; 


(ಸಿ) ಪರಿಚ್ಚೇದ 9 ರ (ಡಿ) ಖಂಡಿಕೆಯ ಅಡಿಯಲ್ಲಿ, ಹದಿನಾಲ್ಕು ವಯಸ್ಸಿನವರೆಗಿನ 
ಮಕ್ಕಳ ದಾಖಲಾತಿಗಳ ನಿರ್ವಹಣೆ ಮತ್ತು ಅದರ ವಿಧಾನ; 


(ಡಿ) ಪರಿಚ್ನೇದ 12 ರ ಕಲಂ (2 ಅಡಿಯಲ್ಲಿ ಖರ್ಚು ವೆಚ್ಚಗಳನ್ನು ತುಂಬಿ ಕೊಡುವ 
ವಿಧಾನ ಮತ್ತು ಮಿತಿ; 


(ಇ) ಪರಿಚ್ಛೇದ 14 ರ ಉಪ ಪರಿಚ್ನೇದ (1) ರ ಅಡಿಯಲ್ಲಿ ಮಗುವಿನ ವಯಸ್ಸು 
ನಿರ್ಧಾರ ಮಾಡುವ ಇನ್ನಿತರ ದಾಖಲಾತಿ; 


(ಎಫ್‌) ಪರಿಚ್ನೇದ 15 ರ ಅಡಿಯಲ್ಲಿ ಪ್ರವೇಶಾತಿಗೆ ವಿಸ್ಸತಗೊಳ್ಳುವ ಅವಧಿ, ಮತ್ತು 
ವಿಸ್ಸತ ಅವಧಿಯ ನಂತರ ಪ್ರವೇಶ ಹೊಂದಿದರೆ ಅಧ್ಯಯನ ಪೂರ್ಣಗೊಳಿಸುವ ವಿಧಾನ; 


(ಜಿ) ಪರಿಚ್ನೇದ 18 ರ ಉಪ ಪರಿಚ್ನೇದ (1 ಅಡಿಯಲ್ಲಿ ಮಾನ್ಯತಾ ಪ್ರಮಾಣ ಪತ್ರಕ್ಕೆ 
ಅರ್ಜಿ ಹಾಕಬೇಕಾದ ಪ್ರಾಧಿಕಾರ, ನಮೂನೆ ಮತ್ತು ವಿಧಾನ; 


(ಎಚ್‌) ಪರಿಚ್ನೇದ 18 ರ ಉಪ ಪರಿಚ್ಚೇದ (3)ರ ಅಡಿಯಲ್ಲಿ ಮಾನ್ಯತಾ ಪ್ರಮಾಣ ಪತ್ರ 
ನೀಡಲು ಬೇಕಾದ ನಮೂನೆ, ಅವಧಿ, ವಿಧಾನ ಮತ್ತು ಷರತ್ತುಗಳು; 


(ಐ) ಪರಿಚ್ನೇದ 18ರ ಉಪ ಪರಿಚ್ನೇದ 4) ರ ಅಡಿಯಲ್ಲಿ, ಎರಡನೆಯ ಕರಾರಿನ 
ಪ್ರಕಾರ ಅಹವಾಲು ಹೇಳಲು ಅವಕಾಶ ಬೀಡುವ ವಿಧಾನ; 


(ಜೆ) ಪರಿಚ್ನೇದ 21ರ ಪರಿಚ್ಛೇದ (2ರ ಕಲಂ (ಡಿ) ಅಡಿಯಲ್ಲಿ ಶಾಲಾ ನಿರ್ವಹಣಾ 
ಸಮಿತಿ ನಿರ್ವಹಿಸಬೇಕಾದ ಇತರೆ ಕಾರ್ಯಗಳು; 


(ಕೆ ಪರಿಚ್ನೇದ 22ರ ಉಪ ಪರಿಚ್ನೇದ (1ರ ಅಡಿಯಲ್ಲಿ ಶಾಲಾ ಅಭಿವೃದ್ದಿ 
ಯೋಜನೆಯನ್ನು ಸಿದ್ದ ಪಡಿಸುವ ವಿಧಾನ; 


(ಎಲ್‌) ಪರಿಚ್ನೇದ 23ರ ಉಪ ಪರಿಜ್ನೇದ 4)ರ ಅಡಿಯಲ್ಲಿ ಶಿಕಕರ ಸೇವೆಯ ನಿಯಮ 
ನಿಬಂಧನೆಗಳು ಮತ್ತು ಅವರ ವೇತನ ಮತ್ತು ಭತ್ಯಗಳು; 


(ಎಮ್‌) ಪರಿಚಜ್ನೇದ 24ರ ಉಪ ಪರಿಜ್ನೇದ (ಎಲ್‌)ರ ಕಲಂ (ಎಫ್‌) ಖಂಡಿಕಯ 
ಅಡಿಯಲ್ಲಿ ಶಿಕ್ಷಕರು ನಿರ್ವಹಿಸಬೇಕಾದ ಕರ್ತವ್ಯಗಳು; 


(ಎನ್‌) ಪರಿಚ್ನೇದ 24ರ ಉಪ ಪರಿಚ್ನೇದ ()ರ ಅಡಿಯಲ್ಲಿ ಶಿಕಕರ ಕುಂದು ಕೊರತೆ 
ನಿವಾರಿಸುವ ವಿಧಾನ; 


(ಒ) ಪರಿಚ್ಛೇದ 30ರ ಉಪ ಪರಿಚ್ಚೇದ (2ರ ಅಡಿಯಲ್ಲಿ, ಪ್ರಾಥಮಿಕ ಶಿಕ್ಷಣ 
ಪೂರ್ಣಗೊಳಿಸಿದ ಪ್ರಮಾಣ ಪತ್ರ ಕೊಡುವ ವಿಧಾನ ಮತ್ತು ನಮೂನೆ; 


(ಪಿ) ಪರಿಚ್ನೇದ 31ರ ಉಪಪರಿಚ್ನೇದ (3)ರ ಅಡಿಯಲ್ಲಿನ ಪ್ರಾಧಿಕಾರ ರಚನೆಯ 
ವಿಧಾನ ಹಾಗೂ ನಿಯಮ ಬಿಬಂಧನೆಗಳು; 


(ಕ್ಯೂ) ಪರಿಚ್ನೇದ 34ರ ಉಪಪರಿಚ್ನೇದ ()ರ ಅಡಿಯಲ್ಲಿ ರಾಷ್ಟೀಯ ಸಲಹಾ 
ಮಂಡಳಿಯ ಸದಸ್ಯರ ನೇಮಕಕೆ ಸಂಬಂಧಿಸಿ ಅವರ ಭತ್ಯೆಗಳು ಮತ್ತು ವೀತಿ ವಿಯಮಗಳು; 


(ಆರ್‌) ಪರಿಚ್ನೇದ 34ರ ಉಪಪರಿಜ್ನೇದ (3)ರ ಅಡಿಯಲ್ಲಿ ರಾಜ್ಯ ಸಲಹಾ ಮಂಡಳಿಯ 
ಸದಸ್ಯರ ನೇಮಕಕೆ ಸಂಬಂಧಿಸಿ ಅವರ ಭತ್ಯೆಗಳು ಮತ್ತು ನೀತಿ ನಿಯಮಗಳು; 


3) ಈ ಕಾಯಿದೆಯ ಅಡಿಯಲ್ಲಿ ಕೇಂದ್ರ ಸರಕಾರ ರಚಿಸಿದ ಪ್ರತಿಯೊಂದು 
ನಿಯಮವನ್ನೂ, ಪರಿಚ್ಛೇದ 20 ಹಾಗೂ ಪರಿಚ್ನೇದ 23ರ ಅಡಿಯಲ್ಲಿ ಹೊರಡಿಸಿದ 
ಪ್ರತಿಯೊಂದು ಅಧಿಸೂಚನೆಯನ್ನೂ, ಅವುಗಳನ್ನು ರಚಿಸಿದ ಮೇಲೆ ಕೂಡಲೇ ಸಂಸತ್ತಿನ 


ಉಭಯ ಸದನಗಳಲ್ಲಿ, ಅಧಿವೇಶನದ ಬೈಠಕ್‌ ನಡೆದಿರುವಾಗ, ಒಟ್ಟು 30 ದಿನಗಳ ವರೆಗೆ- 
ಅದು ಒಂದೇ ಅಧಿವೇಶನದಲ್ಲಾಗಿರಬಹುದು, ಇಲ್ಲವೇ ಎರಡು ಅಥವಾ ಹೆಚ್ಚಿನ 
ಅಮುಕ್ರಮವಾದ ಅಧಿವೇಶನಗಳಲ್ಲಾಗಿರಬಹುದು- ಮಂಡಿಸತಕ್ಕದ್ದು; ಹಾಗೂ ಅಧಿವೇಶನ 
ಮುಗಿಯುವ ಮುನ್ನ ಅಥವಾ ಮೇಲೆ ಹೇಳಿದಂತೆ ಅನುಕ್ರಮವಾಗಿ ನಡೆದ ಅಧಿವೇಶನಗಳಲ್ಲಿ 
ಉಭಯ ಸದನಗಳೂ ನಿಯಮಗಳಲ್ಲಿ ಅಥವಾ ಅಧಿಸೂಚನೆಗಳಲ್ಲಿ ಯಾವುದಾದರೂ 
ತಿದ್ದುಪಡಿ ಮಾಡಬೇಕೆಂದು ತೀರ್ಮಾನಿಸಿದಲ್ಲಿ, ಅಥವಾ ಈ ನಿಯಮವನ್ನಾಗಲಿ, 
ಅಧಿಸೂಚನೆಯನ್ನಾಗಲಿ ರಚಿಸತಕ್ಕದ್ದಲ್ಲ ಎಂದಾಗಲಿ ತೀರ್ಮಾನಿಸಿದಲ್ಲಿ, 
ಸಾಂದರ್ಭಿಕವಾಗಿ, ಆ ನಿಯಮ ಮತ್ತು ಅಧಿಸೂಚನೆಗಳು ತಿದ್ದುಪಡಿ ಮಾಡಿದ ರೂಪದಲ್ಲಿ 
ಊರ್ಜಿತಕ್ಕೆ ಬರುವವು, ಅಥವಾ ಬಿಯಮ ಮತ್ತು ಅಧಿಸೂಚನೆಗಳು ರದ್ದುಗೊಳ್ಳತ್ತವೆ. 
ಅದೇನೇ ಇದ್ದರೂ ಈ ತಿದ್ದುಪಡಿಗಳು ಅಥವಾ ರದ್ದುಪಡಿಸುವಿಕೆಯು ಆ ನಿಯಮಗಳು 
ಹಾಗೂ ಅಧಿಸೂಚನೆಗಳ ಅಡಿಯಲ್ಲಿ ಹಿಂದೆ ಕೈಗೊಂಡಂತಹ ಯಾವುದೇ ಕಾರ್ಯಗಳ 
ಸಿಂಧುತ್ವವನ್ನು ಬಾಧಿಸತಕ್ಕದ್ದಲ್ಲ) 


(4) ಈ ಕಾಯಿದೆಯ ಅಡಿಯಲ್ಲಿ ರಾಜ್ಯ ಸರ್ಕಾರ ಮಾಡುವ ಪ್ರತಿ ನಿಯಮ ಅಥವಾ 
ಅಧಿಸೂಚನೆಗಳನ್ನು, ಅವುಗಳು ರಚಿತವಾದ ಕೂಡಲೇ ವಿಧಾನ ಮಂಡಲದ ಮುಂದೆ 
ಇರಿಸತಕ್ಕದ್ದು. 


12 ಭಾರತದ ರಾಜ್ಯ ಪತ್ರ ಅಸಾಧಾರಣ ಭಾಗ 1- 


ಅಮುಬಂಧ 
(ಪರಿಚ್ನೇದ 19 ಮತ್ತು 25ನ್ನು ನೋಡಿ) 
ಶಾಲೆಯ ನಿಯಮಗಳು ಮತ್ತು ಮಾನದಂಡಗಳು 


ಎ ಸಂಪ್ರದಾಯ ಮತ್ತು 
ಕ್ರಮ ಸಂಖ್ಯೆ ವಿಷಯ Ao 


. ಶಿಕಕರ ಸಂಖ್ಯೆ (ಎ)| ಪ್ರವೇಶಾತಿ ಹೊಂದಿದ ಮಕ್ಕಳ | ಶಿಕ್ಷಕರ ಸಂಖ್ಯೆ ಎರಡು 
ಒಂದನೆ ತರಗತಿಯಿಂದ | ಸಂಖ್ಯೆ ಅರವತ್ತರ ವರೆಗೆ 
ಐದನೆಯ ತರಗತಿಯ | ಅರವತೊಂದರಿಂದ ತೊಂಭತ್ತರ | ಮೂರು 
ವರೆಗೆ ನಡುವೆ 
ತೊಂಭತ್ತೊಂದರಿಂದ ಒಂದು ನಾಲು 


ನೂರಾ ಇಪ್ಪತ್ತೈದರ ನಡುವೆ 
ಒಂದು ನೂರಾ ಇಪ್ಪತ್ತೊಂದ- ಐದು 
ರಿಂದ ಎರಡು ನೂರರ ವದೆಗೆ ಐದು ಶಿಕ್ಷಕರು ಮತ್ತು ಒಬ್ಬ 
ಒಂದು ನೂರಾ ಐವತ್ತರ ಮೇಲೆ | ಮುಖ್ಯ ಶಿಕ್ಷಕ 

(ಮುಖ್ಯ ಶಿಕಕನನ್ನು ಹೊರತು 
ಎರಡು ನೂರರ ಮೇಲೆ ಪಡಿಸಿ) ವಿದ್ಯಾರ್ಥಿ ಶಿಕ್ಷಕರ 


ಅನುಪಾತವು  ನಲವತನ್ನು 
ಮೀರ ಬಾರದು. 


(ಬಿ ಆರನೆಯ ತರಗತಿಯಿಂದ 
ಎಂಟನೆಯ ತರಗತಿಯ ವರೆಗೆ 


ಕೆಳಗಿನ ಪ್ರತಿ ವಿಷಯಕ್ಕೆ ಒಬ್ಬ 
ಶಿಕ್ಷಕರಿರುವಂತೆ ಪ್ರತಿ ತರಗತಿಗೆ 
ಒಬ್ಬ ಶಿಕ್ಷಕ; 

॥ ವಿಜ್ಞಾನ ಮತ್ತು ಗಣಿತ 
(ಸಮಾಜ ಅಧ್ಯಯನ, 

(ii) ಭಾಷೆಗಳು 

(2 ಪ್ರತಿ ಮೂವತ್ತೈದು ಮಕ್ಕಳಿಗೆ 
ಒಬ್ಬ ಶಿಕ್ಷಕ. 

(3) ಮಕ್ಕಳ ಪ್ರವೇಶಾತಿ ಒಂದು 
ನೂರನ್ನು ಮೀರಿರುವ 
ಶಾಲೆಗಳಲ್ಲಿ, 

॥) ಪೂರ್ಣಾವಧಿ ಮುಖ್ಯ ಶಿಕ್ಷಕ: 
(i) ಅಂಶ ಕಾಲಿಕ ಶಿಕಕರು:- 

(ಎ) ಕಲಾ ಶಿಕ್ಷಣ 

(ಬಿ ಆರೋಗ್ಯ ಮತ್ತು ಶಾರೀರಿಕ 
ಶಿಕ್ಷಣ 

(ಸಿ)ಕಾರ್ಯಾನುಭವ ಶಿಕ್ಷಣ 


2 ಕಟ್ಟಿಡ 


ಕಳಗಿನವುಗಳನ್ನು ಒಳಗೊಂಡ 
ಸರ್ವ ಯತು ಕಟ್ಟಿಡ- 

॥) ಪ್ರತಿ ಶಿಕ್ಷಕರಿಗೆ ಒಂದರಂತೆ 
ತರಗತಿಯ ಕೊಠಡಿಗಳು 
ಮತ್ತೊಂದು ಕಛೇರಿ-ಕಮ್‌- 
ದಾಸ್ತಾನು ಸಂಗಹ-ಕಮ್‌ ಮುಖ್ಯ 


ಶಿಕ್ಷಕರ ಕೊರಡಿ, 

(i) ತಡೆ ರಹಿತ ಪ್ರವೇಶಾವಕಾಶ; 
(iii) ಬಾಲಕರು ಮತ್ತು 
ಬಾಲಕಿಯರಿಗೆ ಪ್ರತ್ಯೇಕ 
ಶೌಚಾಲಯಗಳು; 


(ಳು) ಎಲ್ಲಾ ಮಕ್ಕಳಿಗೆ ಸಾಕಷ್ಟು 
ಶುದ್ದ ಕುಡಿಯುವ ಮಐನೀರಿನ 
ವ್ಯವಸ್ಥೆ; 

೪) ಶಾಲೆಗಾಗಿ ಮಧ್ಯಾಹ್ನದ 


ಬಿಸಿಯೂಟ ತಯಾರಿಸಲು 
ಅಡುಗೆಯ ಮನೆ; 

ಉ) ಆಟಿದ ಬಯಲು; 

(wii) ಆವರಣ ಶಾಲಾ 


ಆವರಣವನ್ನು ರಕ್ಲಿಸಿಕೊಳ್ಳಲು 
ಆವರಣ ಗೋಡೆ ಅಥವಾ 
ಬೇಲಿಯ ವ್ಯವಸ್ಥೆ. 


ಭಾಗ | ಭಾರತದ ರಾಜ್ಯ ಪತ್ರ ಅಸಾಧಾರಣ 13 

ಕ್ರಮ ಸಂಖ್ಯೆ ವಿಷಯ ಸಂಕು ತು 

3. ಶೈಕ್ಷಣಿಕ ವರ್ಷದಲ್ಲಿ |() ಒಂದನೆ ತರಗತಿಯಿಂದ 

ಕಾರ್ಯ ನಿರ್ವಹಿಸಬೇಕಾದ | ಐದನೆಯ ತರಗತಿಯ ವರೆಗೆ 

ಕನಿಷ್ಟ ದಿನಗಳು ಮತ್ತು| ಇನ್ನೂರು ಕೆಲಸದ 

ಕನಿಷ್ಠ ಬೋಧನಾ ದಿನಗಳು; 

ಗಂಟೆಗಳು () ಆರನೆಯ ತರಗತಿಯಿಂದ 
ಎಂಟಿನೆಯ ತರಗತಿಯ 
ವರೆಗೆ 
ಇನ್ನೂರ ಇಪ್ಪತ್ತು ಕಲಸದ 
ದಿನಗಳು: 

(i) ಒಂದನೆ ತರಗತಿಯಿಂದ 
ಐದನೆಯ ತರಗತಿಯ ವದೆಗೆ 
ಎಂಟಿ ನೂರು ಕೆಲಸದ 
ಗಂಟೆಗಳು 

(i) ಆರನೆಯ ತರಗತಿಯಿಂದ 
ಎಂಟಿನೆಯ ತರಗತಿಯ 
ವರೆಗೆ ಒಂದು ಸಾವಿರ 
ಕಲಿಕಾ ಗಂಟೆಗಳು 

4. ಶಿಕ್ಷಕರಿಗೆ ಪ್ರತಿ ವಾರಕ್ಕೆ |ಸಿದ್ಮತೆ ಒಳಗೊಂಡಂತೆ 

ಕಲಸ ಮಾಡಬೇಕಾಗಿರುವ | ನಲವತ್ತೈದು ಬೋಧನಾ 

ಗಂಟೆಗಳ ಕನಿಷ್ಠ ಸಂಖ್ಯೆ ಗಂಟೆಗಳು. 

5: ಬೋಧನಾ ಕಲಿಕಾ ಪ್ರತಿ ತರಗತಿಗೂ 

ಸಾಮಗಿ ಅಗತ್ಯವಿದ್ಧಂತೆ 
ಪೂರೈಸುವುದು. 

6. ಗ್ರಂಥಾಲಯ ಸುದ್ದಿ ಪತ್ರಿಕಗಳು, 
ಪತ್ರಿಕೆಗಳು, ಕತೆಯ 
ಪುಸ್ತಕಗಳು ಒಳ ಗೊಂಡಂತೆ 
ಎಲ್ಲ ವಿಷಯಗಳ ಬಗೆಗಿನ 
ಪುಸ್ತಕಗಳನ್ನೂ 
ಹೊಂದಿರುವ ಗ್ರಂಥಾಲಯ 
ಪ್ರತಿ ಶಾಲೆಯಲ್ಲೂ 
ಇರಬೇಕು. 

7. ಕ್ರೀಡಾ ಸಾಮಗಿಗಳು, | ಪ್ರತಿ ತರಗತಿಗೂ ಅಗತ್ಯಕ್ಕೆ 

ಆಟೋಟ ಸ್ಪರ್ಧೆಗಳ | ಅನುಗುಣವಾಗಿ 

ಪರಿಕರಗಳು ಪೂರೈಸುವುದು. 

ಸಹಿ ಮಾಡಿದೆ 
ಟಿ.ಕೆ ವಿಶ್ವನಾಥನ್‌, 


ಕೇಂದ್ರ ಸರ್ಕಾರದ ಕಾರ್ಯದರ್ಶಿ 


ಪ್ರಧಾನ ವ್ಯವಸ್ಥಾಪಕರು, ಬಾರತ ಸರ್ಕಾರದ ಮುದ್ರಣಾಲಯ, ಮಿಂಟೋ ರಸ್ತೆ ನವ 
ದೆಹಲಿ ಇವರಿಂದ ಮುದ್ರಿಸಲ್ಬಟ್ಟು 


ಪ್ರಕಟಣಾ ನಿಯಂತಣಾಧಿಕಾರಿಗಳು, ದೆಹಲಿ, 2009 ಇವರಿಂದ ಪ್ರಕಟೆಸಲ್ಪಟ್ಟಿದೆ 


ಜಿ.ಎಮ್‌.ಜಿ.ಐ.ಪಿ.ಎಮ್‌.ಆರ್‌.ಎನ್‌.ಡಿ— 3843 26-08-2009. 


ಡಾ.ಎ.ಜಿ. ಗೋಪಾಲ ಕೃಷ್ಣ ಕೊಳ್ತಾಯ 


ಭವಾನೀ, 

ಮೊದಲ ಮುಖ್ಯ ಎಂಟಿನೆಯ ಅಡ್ಡ ರಸ್ತ 
ಬಸವೇಶ್ವರ ನಗರ 

ಶಿವಮೊಗ್ಗ; 577204 

ಜಂಗಮ ದೂರವಾಣಿ;9731147198 
ಮನೆ: (08182-276097) 


